ಕನ್ನಡ ಛಂದಸ್ಸಿನ ಚರಿತ್ರೆ 

ಇನ್ನು ಕನ್ನಡ ಛಂದಸ್ಸನ್ನು ಚರಿತ್ರೆಯ ದೃಷ್ಠಿಯಿಂದ ವಿಮರ್ಶಿಸಿ, ಸಂಸ್ಕೃತದಿಂದ ತೆಗೆದುಕೊಂಡ ಛಂದಸ್ಸು, 
ಕನ್ನಡದಲ್ಲಿಯೇ ಹುಟ್ಟಿ ಬೆಳೆದು ದ್ರಾವಿಡ ಭಾಷೆಗಳಿಗೆ ಸಹಜವಾದ ಛಂದಸ್ಸು ಎಂದು ಎರಡು ಭಾಗವಾಗಿ ಒಡೆಯಬಹುದು. 

೧, ಸಂಸ್ಕತ ಛಂದಸ್ಸು 

ಕನ್ನಡ ಕವಿಗಳೆಲ್ಲಾ ಆದಿಯಲ್ಲಿ ಸಂಸ್ಕೃತದಲ್ಲಿ ಪಾಂಡಿತ್ಯವುಳ್ಳವರಾಗಿಯೂ, ಸಂಸ್ಕೃತದಲ್ಲಿರುವ ರಾಮಾಯಣ, 
ಮಹಾಭಾರತ, ಭಾಗವತ, ಪುರಾಣಗಳು, ಮಹಾಕಾವ್ಯಗಳು, ನಾಟಕಗಳು ಇವುಗಳ ಪ್ರಭಾವಕ್ಕೆ ಒಳಪಟ್ಟು ತಮ್ಮ 
ಚಂಪೂಕಾವ್ಯಗಳನ್ನು ರಚಿಸಿದವರಾಗಿಯೂ ಇರುವುದರಿಂದ, ಸಂಸ್ಕತ ಶೈಲಿ ಹೇಗೋ ಹಾಗೆ ಸಂಸ್ಕತ ಛ೦ದಸ್ಸನ್ನೂ ತಮ್ಮ 
ಕಾವ್ಯಗಳಲ್ಲಿ ಬಹುಮುಖ್ಯವಾಗಿ  ಉಪಯೋಗಿಸಿರುತ್ತಾರೆ. ಕನ್ನಡಕ್ಕೆ ಆದಿಕವಿಯೆನಿಸಿದ ಪಂಪನ ಆದಿಪುರಾಣ, 
ವಿಕಮಾರ್ಜುನವಿಜಯ ಈ ಎರಡು ಗ್ರಂಥಗಳಲ್ಲಿಯೂ ಸಂಸ್ಕೃತ ಛಂದಸ್ಸಿಗೆ ಪ್ರಾಧಾನ್ಯವೇ ಹೊರತು ಕನ್ನಡ ಛಂದಸ್ಸಿಗಲ್ಲ. 
ಶಾಸನಗಳಲ್ಲಿಯೂ ಹೀಗೆಯೇ. ಈಚೆಯ ಚಂಪೂಕರ್ತರೆಲ್ಲರೂ ಇದೇ ಪದ್ಧತಿಯನ್ನನುಸರಿಸುತ್ತಾರೆ. 

ಮುಖ್ಯವಾಗಿ, ಹೀಗೆ ತೆಗೆದುಕೊಂಡ ಛಂದಸ್ಸುಗಳೆಂದರೆ-ಶಾರ್ದೂಲವಿಕ್ರೀಡಿತ. ಮತ್ತೇಭವಿಕ್ರೀಡಿತ, ಉತ್ಪಲಮಾಲೆ, 
ಚಂಪಕಮಾಲೆ, ಸಗ್ಗರೆ. ಮಹಾಸಗ್ಗರೆ; ಮತ್ತು ಕಂದ. 

ಪಿಂಗಳ ಛಂದಸ್ಸೇ ಈ ವೃತ್ತಗಳ ಲಕ್ಷಣಕ್ಕೆ ಆಧಾರ. ಭರತನ ನಾಟ್ಯಶಾಸ್ತ್ರ ಕಾಳಿದಾಸನ (ಆತನದೇ ಆದರೆ) 
ಶ್ರುತಬೋಧ ಮುಂತಾದ ಗ್ರಂಥಗಳನ್ನೂ ನೋಡಬಹುದು. 


(ವೈದಿಕ ಛಂದಸ್ಸು 


ಸಂಸ್ಕೃತದಲ್ಲಿ ವೈದಿಕ ಛಂದಸ್ಸೆಂದೂ ಲೌಕಿಕ ಛಂದಸ್ನೆಂದೂ ಎರಡು ವಿಧ. ವೈದಿಕ ಛಂದಸ್ಸು ವೇದಗಳಲ್ಲಿ 
ಕಾಣುವುದು. ಲೌಕಿಕ ಛಂದಸ್ಸು ಇತಿಹಾಸ ಪುರಾಣ ಕಾವ್ಯ ನಾಟಕಗಳಲ್ಲಿರುವುದು. 

ವೈದಿಕ ಛಂದಸ್ಸುಗಳನ್ನು ಕನ್ನಡ ಕವಿಗಳು ಉಪಯೋಗಿಸಿಲ್ಲವಾದರೂ, ಲೌಕಿಕ ಛಂದಸ್ಸುಗಳಿಗೆ ಅವು 
ಮೂಲವಾಗಿರುವುದರಿಂದಲೂ, ಅವುಗಳಲ್ಲಿ ಗಣನಾರ್ಹವಾದ ತೇಜಸ್ಸೂ ಗಾ೦ಭೀರ್ಯವೂ ಸೌಂದರ್ಯವೂ 
ಕಾಣಬರುವುದರಿ೦ದಲೂ, ಅವುಗಳಲ್ಲಿ ಮುಖ್ಯವಾದ ವೃತ್ತಗಳನ್ನು ಕನ್ನಡ ಕವಿಗಳು ಮುಂದಾದರೂ ಗಮನಿಸಬೇಕು. 


ವೈದಿಕ ಛಂದಸಿನ ಮೂಲದ ಓಟವನ್ನು ಈ ಪಾದಗಳಲ್ಲಿ ಕಾಣಬಹುದು: 


ಟಿ ಹ ಟಿ — UW ಇ ಟಿ 


ವಿವೋಮದೇ!ವಿವ ಕಸೆ 


[0 
U ದೃ UU — ಟಿ — ಟ 
ಮರುದ್ದಿ ರಗ್ಗ ಆ ಗ 
ಭಿ Kl 
ಟಿ — ಟಿ ಎ UU — ಟಿ ಡಿ 
ಕ 
[0 


ಮಹೇರ ಣಾಯಚ 


ಈ ಓಟದ ಬಗೆಬಗೆಯ ಮಾರ್ಪಾಟುಗಳಿಂದಾದ ವೈದಿಕ ಛಂದಸ್ಸಿನಲ್ಲಿ ಅತಿಪ್ರಸಿದ್ಧವದ ವೃತ್ತಗಳು ನಾಲ್ಕು: 


೧. ಗಾಯತ್ರಿ: ೮ ಅಕ್ಷರವುಳ್ಳ ೩ ಪಾದಗಳು: ಪ್ರತಿಯೊಂದು ಪಾದವನ್ನು ೪ ಅಕ್ಷರದ ೨ ಗಣಗಳಾಗಿ ಒಡೆಯಬಹುದು. 


[0 


ಟಿ, ಇ ಇ. UV —, U — 
ಅಗ್ನಿಮೀ ಳೇ | ಮು ರೋ ಹಿ ತಂ। 

1 — ಕ್ರ — ಟ್ರ — ಟಿ 1 
ಯ ಜ್ಞ ಸ್ಯ ದೇ। ವ ಮೃ ತ್ವ ಜಂ। 
ed ಇಷು ಎನ — U — ಟಿ ಣಾ 


ಹೋತಾರಂ ರ। ತ್ನ ಧಾ ತ ಮಂ। 
ಕೊನೆಗಣ ಟ-.ಟ- ಈ ಲಕ್ಷಣವುಳ್ಳದನ್ನು ಗಮನಿಸಿ; ಇದನ್ನು ದ್ವಿಲಗು ಎಂದು ಕರೆಯಬಹುದು. ಹೀಗೆಯೇ; 


— ಬ್ರ, ಟ್ರ — ಟು ಹಾ ಟ್ರ — 


GL 


ತ್ಸ ವಿತುರ್‌ವರೇ ಣಿ ಯಂ।(್ಯಂ) 
ಜ್‌ ಇಷ್ಟ ಜು — ಆ —, ಆ — 
ಭರ್ಗೋದೇವ।ಸ್ಯ ಧೀ ಮಹಿ! 
ತ್ರ —. — — UU — ಟಿ — 
ಧಿಯೋನಃ ಪ್ರಚೋದಯಾತ್‌ । 


9 ಅನುಷ್ಟುಭ್‌: ನಾಲ್ಕು ಪಾದದ ಗಾಯತ್ರಿ: ೮ ಅಕ್ಷರವುಳ್ಳ ೪ ಪಾದಗಳು. 


— — ಟಿ — ಟಿ 
ಆತೂನ ಇಂ। ದ್ರಕೌಶಿ ಕ। 
— UU — — ತ್ರ 


ಮಂದ ಸಾ ನಃ ಸು ತಂಪಿ ಬ! 


ಶ್ಲೋಕ: ಕಡೆ ಕಡೆಗೆ ಇದು ಎರಡೇ ಪಾದಗಳಾಗಿ, ಮೊದಲನೆಯ ಮತ್ತು ಮೂರನೆಯ ಪಾದಗಳ ಕಡೆಯ ಗಣದ 
ದ್ವಿಲಗು (ಆ-.ಆ-ಲ) ಲಕ್ಷಣ ಮಾರ್ಪಟ್ಟು ಲೌಕಿಕಕಾವ್ಯದ ಶ್ಲೋಕವಾಯಿತು. ಉದಾ: 


U ಹಾ — — ಟಿ —_ ಟಿ ಹಾ 
ಹರಣ್ಮಯೇ ನ ಪಾತ್ರೇ ಣ (। ಸತ್ಯಸ್ಯಾಪಿ। ಹಿ ತಂ ಮು ಖಂ 
ಟು — ಟಿ — ಟ್ರ ರ್ಮ U ಷಾನ 
ತತ್‌ ತ್ವಂ ಪೂಷ । ಪಾ ವೃ ಣು। ಸತ್ಯಧರ್ಮಾ ಯ ದೃಷ್ಟ ಯೇ ॥ 
U ಹಾ — — ಟು ಷಾ ಟು ಷಾ 
ಸತ್ಯಣ ಮಾತಾ | ಪಿ ತಾ ಜ್ಞಾ ನಂ। ಧರ್ಮೋ ಭ್ರಾತಾದ ಯಾ ಸಖಾ। 
U ಎಟ — 
ಶಾಂತಿಃ ಪತ್ನಿಃ ॥ ಕ್ಷಮಾ ಪುತ್ರಃ. ಷಡೇತೇ ಮ । ಮ ಬಾ೦ ಧ ವಾಃ ॥ 
U ದ — ಟಿ ಟಿ ಹ್ಯಾ U ಹ್‌ 
ಶ್ಲೋಕಾರ್ಥೇನ। ಪ್ರವ ಕ್ಷ್ಯಾಮಿ । ಯದುಕ್ತಂ ಗಂ ಥ ಕೋ ಟಿ ಭಿಃ 
— 1 U ಟಿ — ಟು ಷಾ 


ಪರೋಪಕಾ। ರಃ ಪು ಹ್ಯಾ ಯ ಪಾಪಯ ಪಃ ರ ಪೀ ಡ ನಂ॥ 


ಈ ಅನುಷ್ಟುಪ್ಪು ಅಥವಾ ಶ್ಲೋಕ ಸಂಸ್ಕೃತ ಕಾವ್ಯಗಳಲ್ಲೆಲ್ಲಾ ಬಹು ಪ್ರಚಾರವುಳ್ಳದ್ದು. ಇತಿಹಾಸ ಪುರಾಣ 
ಕಾವ್ಯಗಳಲ್ಲಿ, ಶಾಸ್ತ್ರಗಳಲ್ಲಿ, ನಿಘಂಟುಗಳಲ್ಲಿ ಎಲ್ಲೆಲ್ಲೂ ಅದರದೇ ಕೆಲಸ, ಓಡಾಟ. 


ಕನ್ನಡ ಕವಿಗಳು ಮೊದಲು ಈ ಶ್ಲೋಕವನ್ನು ಹೆಚ್ಚಾಗಿ ಬಳಸಿಕೊಂಡರೋ ಇಲ್ಲವೋ ಹೇಳುವುದು ಕಷ್ಟ; 
ಸಾಕಾದಷ್ಟು ನಿದರ್ಶನಗಳಿಲ್ಲ. ಆದರೆ ಕವಿರಾಜಮಾರ್ಗದಲ್ಲಿ ಇದರ ಸುಳಿವು ಕಾಣುತ್ತದೆ. 


ಯಾವುದೋ ರಾಮಾಯಣದಿಂದ ಇವು ತೆಗೆದ ಹಾಗಿವೆ. (೨-೧೧೦-೧೩೪): 


ಪೆಣನಾವನ್‌ ಧರಾಚಕ್ರಕ್ಕೆೌಯಂ ಕೆಳೆಯಪ್ಪವಂ 
ನೆಜ್‌ಯಾರೇಣೆಯೆಂಬನ್ನಂ ಕುಿತಬ್ಬಿಗೆ ಬನ್ನಮ೦ (೧೨೫) 
ತಾರಾ ಜಾನಕಿಯ೦ ಪೋಗಿ ತಾರಾ ತರಳನೇತ್ರೆಯಂ 
ತಾರಾಧಿಪತಿತೇಜಸ್ವಿ ತಾರಾದಿವಿಜಯೋದಯಾ (೧೨೮) 


ಸೂತ್ರಗಳಲ್ಲಿ ಕವಿಯೇ ಕೆಲವು ಕಡೆ ಶ್ಲೋಕವನ್ನು ಪ್ರಯೋಗಿಸಿರುವವನು: 


ಇವು ದುಷ್ಟರ ಕಾವ್ಯಂಗಳ್‌ ಸವಿಶೇಷ ವಿವರ್ತಿಗಳ್‌ 

ಸುವಿಚಾರತಮೀ ತೋರ್ಪೆವಿವಜಾ ಲಕ್ಷ್ಕಭೇದಮಂ (೧೧೧) 

ಯಮಕಂ ಪದ ಪಾದಾರ್ಧಂ ಸಮಶ್ಲೋಕಮಗೋಚರಂ 

ಪ್ರಮಿತಾದ್ಯಂತದೂಷ್ಕೋಪಕ್ರಮಾನೇಕಪುಕಲ್ಲಿತಂ (೧೨೭) 

(ಪ್ರಾಸಗಳನ್ನು ಲಕ್ಷಿಸಿ) 

ಒಂದು ವೇಳೆ ಅವುಷ್ಟುಪ್ಪನ್ನು ಪ್ರಯೋಗಿಸಿ ನೋಡಿ ಕನ್ನಡ ಭಾಷೆಗೆ ಹೊಂದುವುದಿಲ್ಲವೆಂದು ಬಿಟ್ಟಿರಬಹುದು. 
೨. ತ್ರಿಷ್ಣುಭ್‌: ೧೧ ಅಕ್ಷರದ ೪ ಪಾದಗಳು: ಒಂದು ಪಾದಕ್ಕೆ ೩ ಗಣ, ಕೊನೆಯ ಗಣ: ಟ - - 

ಉದಾ: uU — — 
ಕಸ್ಯ ನೂನಂ। ಕತಮಸ್ಕ್ಯಾ । ಮೃತಾ ನಾಂ | 


ಟು 
ಮನಾಮಹೇ। ಚಾರು ದೇವ! ಸ್ಯ ನಾ ಮ। 


UW ಜು ಶು 


ಕೋನೋ ಮಹ್ಯಾ | ಆದಿತೇ! ಪುನ ರ್ದಾತ್‌। 
U ಹಣಾ ಆಣ 
ಪಿತರಂ ಚ । ದೃಶೇಯಂ ಮಾ. ತ ರಂ ಚ॥ 
ಟ್ರ ಹಣಾ ಆಜಾ 
ನಾಯಮಾತ್ಮಾ ಪ್ರವಚನೇ । ನ ಲ ಭ್ಯಃ। 
U ಹಣಾ ಹಾ 
ನ ಮೇಧಯಾನ ಬಹುನಾ। ಶ್ರು ತೇನ!। 
ಟ್ರ ಆಜಾ ಆಣ 
ಯಮೇಚೃ್ಛಷ। ವೃಣುತೇ ತೇ। ನ ಲ ಭ್ಯಃ 
U ಹಣಾ ಆಜಾ 
ತಸ್ಕೃಷ ಆ।ತ್ಕಾ ವೃಣುತೇ | ತನೂಂ ಸ್ವಾಂ॥ 
ಟ್ರ ಹಣಾ ಹಾ 
ಏಕೋ ದೇವ! ಸ್ಪರ್ರಭೂತೇ ಷಿ ಗೀ ಢಂ 
ಟ್ರ ಆಜಾ ಆಜ 
ಸರೃವ್ಯಾಪೀ। ಸರ್ವಭೂತಾಂ ತರಾ ತ್ಮಾ | 
U ಆಜಾ ಆಜಾ 
ಕರ್ಮಾಧ್ಯಕ್ಷ ಸರೃಭೂತಾ ಧಿ ವಾಸಃ 
ಟ್ರ ಆಜಾ ಆಣ 
ಸಾಕ್ಷೀ ಚೇತಾ। ಕೇವಲೋ ನಿ। ರ್ಗುಣ ಶ್ಚ ॥ 


೩. ಜಗತೀ: ೧೨ ಅಕ್ಷರದ ೪ ಪಾದಗಳು: ಒಂದು ಪಾದಕ್ಕೆ ೩ ಗಣ. ಕೊನೆಯ ಗಣ: ಟ ಎ ಟಿ ಎ 


ಟಿ ಕ್ಯ 

ತುವ (ತ್ರ) ಮಗ್ನೇ। ಪ್ರಥಮೋ ಅಂ ಗಿ ರಾ ಯಷ 
ಟು 
ಸ 


ಚ ಹ ಜು 
ದೇವೋ ದೇವಾ। ನಾಮಭವಃ | ಶಿ ವಃ ಖಾ। 
ಟ್ರ ಹಾ ಟು ಷಾ 
ತುವ ವ್ರತೇ। ಕವಯೋ ವಿ | ದ್ಮ ನಾ ಪ ಸೋ 
ತ್ರ — ಆ — 
ಅಜಾಯಂತ । ಮರುತೋ ಬ್ರಾ | ಜ ಕೌ ಷ್ಟ ಯಃ 
ಟಿ ಹಾ ಟ್ರ ಇ 
ಅಶಬ್ದಮ। ಸರ್ಶಮರೂ। ಪ ಮ ವ್ಯ ಯಂ। 


ತಥಾರಸಂ। ನಿತ್ಯಮಗಂ। ಧವಚ್ಚ ಯತ್‌ । 
ಅನಾದ್ಯನಂ | ತ೦ ಮಹತಃ | ಪರಂ ಧ್ರುವಂ | 
ನಿಚಾಯ್ಯ ತ। ನ್ಮತ್ಯುಮುಖಾತ್‌ । ಪ್ರಮುಚ್ಯತೇ ॥ 


ಜಗತಿಯ ಪಾದವೂ ತ್ರಿಷ್ಟುಭ್‌ ಪಾದವೂ ಬೆರಸಿ ಬರುವುದುಂಟು: 
U ಎ ಟಿ — 


ಕುರಸ್ಯ ಧಾ । ರಾ ನಿಶಿತಾ । ದುರ ತ್ಯ ಯಾ! 


U ಜಿ 


ದುರ್ಗಂ ಪಥ । ಸ್ಪತ್ಯವಯೋ | ವ ದಂತಿ॥ 


೪. ಪ್ರಗಾಥ: ೮ ಮತ್ತು ೧೨ ಅಕ್ಷರಗಳ ಪಾದಗಳನ್ನು ಬೆರಸಿ ನಾಲ್ಕು ಪಾದದ ವೃತ್ತವನ್ನು ಏಳರವರೆಗೆ ವಿಸ್ತರಿಸಿ 
ಪ್ರಗಾಥಗಳನ್ನು ವೈದಿಕ ಕವಿಗಳು ರಚಿಸಿರುತ್ತಾರೆ. ಇವು ಬಹು ಗ೦ಭೀರವಾಗಿಯೂ ಉತ್ಸಾಹಪೂರಿತವಾಗಿಯೂ ಇರುತ್ತದೆ. 


ಉದಾ: 
U ಎ. UU — 
ಯುವಾಂ ಸ್ತೋಮೇ । ಭಿರ್‌ ದೇವಯಂ | ತ ಆ ಶ್ವ ನಾ| ೨ 
ಟಿ ಹಾ ಟಿ — 
ಆಶ್ರಾವಯಂ | ತ ಇವ ಶ್ಲೋ | ಕ ಮಾಯ ಮವಃ। ೧೨ 
U ಎ. ಟ್ಟ ದ 
ಯವಾಮ ಹವ್ಯಾ ಭಿ ಆ ಯವಃ!। ೮ 
ಟ್ರ ಹಾ ಟಿ ವಾ 
ಯಾವೋರ್‌ ವಿಶ್ವಾ । ಅ ಧಿ ಶ್ರಿ ಯಃ ೮ 
ಟಿ ಎ. ಟ್ಟ ದ 
ಪೃಕ್ಷಶ್ಚ ವಿ | ಶ್ವ ವೇದಸಾ। ೮ 
ಟಿ ಹಾ ಟಿ ಹಾ 
ಪ್ರುಷಾಯಂತೇ | ವಾಂಪವಯೋ । ಹಿ ರ ಣ್ಯಯೇ ೧೨ 
U ಎ. UU — 
ರಥೇ ದಸಾ ಹಿ ರಣ್ಯ ಯೇ॥ ೮ 


ಇಲ್ಲಿಯ ಪಲ್ಲವಿ ಪದಗಳನ್ನು ಗಮನಿಸಿ. 
ಈ ವೈದಿಕ ವೃತ್ತಗಳು ಸಂಸ್ಕೃತದಲ್ಲಿಯೇ ಮುಂದೆ ಬಿಟ್ಟುಹೋದುವು. ಕನ್ನಡ ಕವಿಗಳಿಗೂ ಕಣ್ಮರೆಯಾದುವು. 
ಶ್ಲೋಕವೊಂದು ಸ್ಪಲ್ಪ ಆಸೆದೋರಿಸಿ ದಕ್ಕದೆ ಹೋದಹಾಗೆ ಕಾಣುತ್ತದೆ. ಮುಂದೆ ಬರುವ ಕವಿಗಳಾದರೂ ಜೀವಕಳೆಯಿಂದ 


ನಲಿಯುವ ಈ ವೈದಿಕ ಛಂದಸ್ಸಿನ ಸೌಂದರ್ಯದ ಕಡೆಗೆ ಕಣ್ಣು ತಿರುಗಿಸಬಹುದುದಲ್ಲವೇ? 


(1) ಲೌಕಿಕ ಛಂದಸ್ತು, ವೃತ್ತಗಳು 

ನಾಲ್ಕಕ್ಷರದ ಗಣ ಹೋಗಿ ಯ ಗಣ ಮೊದಲಾದ ೩ ಅಕ್ಷರದ ಗಣಗಳಿಂದ ಲೌಕಿಕ ವೃತ್ತಗಳನ್ನು ಅಳೆಯುವುದು 
ಸಂಪ್ರದಾಯವಾಗಿದೆ. ಈ ವೃತ್ತಗಳು ಛಂದೋಗಂಥಗಳಲ್ಲಿ ೧೫೦ರ ಮೇಲೆ ಹೇಳಿದ್ದರೂ, ಕನ್ನಡ ಕವಿಗಳು (ತೆಲಗು 
ಕವಿಗಳಂತೆ) ಆರು ವೃತ್ತಗಳನ್ನು ಮಾತ್ರ ವಿಶೇಷವಾಗಿ ಬಳಸುವರು. ೭೦೦-೯೫೦ ರ ಕಾಲದ ಶಾಸನಗಳಲ್ಲಿಯೂ ಇವು 
ಸಿಕ್ಕುತ್ತವೆ. ಛಂದೋಂಬುಧಿಯ ಈ ಪದ್ಯದಲ್ಲಿ ಈ ಆರನ್ನು ಹೇಳಿದೆ: 

ಗುರುವೊಂದಾದಿಯೊಳುತ್ತಲಂ, ಗುರು ಮೊದಲ್‌ ಮೂಳಾಗೆ ಶಾರ್ದೂಲಮಾ 

ಗುರು ನಾಲ್ಕಾಗಿರಲಂತು ಸ್ಪಗ್ಗರೆ. ಲಘುದ್ವಂದ್ವಂ ಗುರುದ್ವಂದ್ವಮಾ 

ಗಿರೆ ಮತ್ತೇಭ, ಲಘುದ್ವಯ ತ್ರಿಗುರುವಿಂದಕ್ಕುಂ ಮಹಾಸಗ್ನರಂ. 

ಹರಿಣಾಕ್ಷೀ, ಲಘು ನಾಲ್ಕು ಚ೦ಪಕಮಿವಾಜು೦ ಖ್ಯಾತಕಾರ್ಣಾಟಕಂ 


ಉತ್ಪಲ, ಶಾರ್ಬೂಲ, ಸಗ್ಗರೆ- ಇವುಗಳ ಮೊದಲಿನ ಗುರುವಿಗೆ ಎರಡು ಲಘುಗಳನ್ನು ಇಟ್ಟು ಚಂಪಕ, ಮತ್ತೇಭ, 
ಮಹಾಸ್ತಗ್ಗರೆಗಳನ್ನು ಕನ್ನಡ ಕವಿಗಳು ಮಾಡಿಕೊಂಡಂತೆ ಕಾಣುವುದು. 


ಇವುಗಳ ಜೊತೆಗೆ ಅಲ್ಲಲ್ಲಿ ಅಪೂರ್ವವಾಗಿ ಕೆಲವು ವೃತ್ತಗಳು ಕಾಣಿಸುವುವು.. ಇವೂ- ಮಾಲಿನಿ, ಪೃಥ್ವಿ, ಶಿಖರಿಣಿ, 

ಮಂದಾಕ್ರಾಂತ, ಹರಿಣಿ, ಮಲ್ಲಿಕಾಮಾಲೆ, ತರಳ- ತಾಣವು ತ್ರಿಷ್ಟುಭ್‌, ಜಗತೀ ಜಾತಿಗೆ ಸೇರಿ ಅಕ್ಷರಬದ್ಧವಾಗಿ 
ಏರ್ಪಟ್ಟು (ಗುರುಸ್ಥಾನ ಲಘುಸ್ಥಾನಗಳು ಇವೇ ಎಂದು ಕಟ್ಟುನಿಟ್ಟುಳ್ಳಿ ಉಪೇ೦ದ್ರವಜ, ಇ೦ದ್ರವಜ, ವಂಶಸ್ಥ, ವಸಂತತಿಲಕ 
ಮುಂತಾದವು. ಸಂಸ್ಕೃತದಲ್ಲಿ ಹೆಚ್ಚು ಪ್ರಯೋಗವುಳ್ಳುವು. ಕನ್ನಡದಲ್ಲಿ ಅಪೂರ್ವ, ಉದಾ: 

ಅವರ್ಣವಾದಕ್ಕೆಡೆಯಾಗದೊಳ್ಳಿಂ 

ದವರ್ಣಿಕಾಮರ್‌ ಗುಣವೃದ್ಧಿಧಾಮರ್‌ 

ದಿವಾಕರರ್‌ ವ್ಯಾಕೃತಿ ನಾಮಿಗಳ್‌ವೋಲ್‌ 

ದಿವಕ್ಕೆ ಪನ್ನಿರ್ವರೆ ಮುಖ್ಯರಾದರ್‌ 

(ಶ. ಮ. ದರ್ಪಣ. ಸೂತ್ರ ೯ರ ಕೆಳಗೆ) 


ಎನಿತ್ತೆನಿತ್ತಂಬುಜಪತ್ರನೇತ್ರೆಯಾ 
(ಸೂ. ೧೧೮ರ ಕೆಳಗೆ) 

ವೃತ್ತಗಳನ್ನು ಕನ್ನಡಕ್ಕೆ ತೆಗೆದುಕೊಳ್ಳುವುದರಲ್ಲಿ ಪ್ರಾಸ ಸೇರಿತು: ಯತಿ ಮೀರಿತು: ಪಾದಗಳ ಕೊನೆಯಲ್ಲಿ ನಿಲವು 
ಸಾಧಾರಣವಾಗಿ ಇಲ್ಲ: ಅಲ್ಲಿ ದೀರ್ಫವಾಗಬಹುದಾದ ಹಸ್ತ ಬರಲು ಎಡೆಯಿಲ್ಲ ಮುಂದಕ್ಕೋಡುವ್ಯದರಿ೦ದ. ಎಲ್ಲಕ್ಕಿಂತ 
ಹೆಚ್ಚಾಗಿ ವೃತ್ತದ ಧಾಟಿ ಘೋಷಗಳನ್ನು ಪಾಲಿಸುವುದಕ್ಕಾಗಿ ಹೆಚ್ಚು ಹೆಚ್ಚಾಗಿ ಸಂಸ್ಕೃತದ ದೀರ್ಫಸಮಾಸಗಳನ್ನು 
ಹೆಣೆಯುವಂತಾಯಿತು: ಕನ್ನಡ ನುಡಿಗಳು ತಮ್ಮ ಸ್ವರಗಳೊಡನೆ ಎದ್ದು ನಿಂತು ಕಾಣದಂತಾಯಿತು. ಉದಾಹರಣೆಗಾಗಿ 
ಆದಿಕವಿ ಪಂಪನ ಆದಿ ಪುರಾಣದಿಂದಲೂ ನಾಗವರ್ಮನ ಛಂದೋಬುಧಿಯಿಂದಲೂ ಮೊದಲನೆಯ ಮಂಗಳಶ್ಲೋಕವನ್ನು 
ತೆಗೆದುಕೊಳ್ಳೋಣ: 


ಶ್ರೀದೇವೇಂದಮುನೀಂದ್ರವಂದಿತಗುಣವ್ರಾತಂ ಜಗತ್ಸ್ವಾಮಿ ಸಂ 
ದಾದಿಬ್ರಹ್ಮನಗಾಧಭೋಧನಿಳಯಂ ದುರ್ವಾರಸಂಸಾರವಿ 
ಚ್ಛೇದೋಪಾಯನಿಯುಕ್ತಸೂಕ್ತಿವ್ಯ ಷಮಾರ್ಗಾಗ್ರೇಸರಂ ಪಾಪಹ್ಯ 
ತ್ಹಾದಾಬ್ಬಂ ದಯೆಗೆಯ್ವನಕ್ಕೆವಗೆ "ಮುಕ್ತಿ ಶ್ರೀಸುಖಾವಾಪ್ತಿಯಂ 


ಶ್ರೀವಧುವಂ ಪಯೋಧಿಮಥನೋದ್ಧವವಸ್ತು ಸಮೂಹದೊಳ್‌ ಮಹಾ 
ದೇವಸಮೇತಮಿರ್ದಸುರರುಂ ಸುರರುಂ ಕುಡೆ ತನ್ನ ಮೆಚ್ಚುಗೊಂ 
ಡಾವನಶೇಷಭೂಭುವನಮಂಡಲವಲ್ಲಭನಾದ ದೇವನೀ 
ಗಾವಗಮೆಮ್ಮ ಬೇಟ್ಟ ವರದುನ್ನತಿಯಂ ಸುಕವೀ೦ದ್ರವಲ್ಲಭಂ 


ಕನ್ನಡದ ಪ್ರಾಶಸ್ತ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಪಟ್ಟ ಅಂಡಯ್ಯನ ಮ೦ಗಳಶ್ರೋಕವನ್ನು ಇಲ್ಲಿ ಉದಾಹರಿಸಬಹುದು: 
ಆವನ ಗಾಡಿ ನೋಡಿದವರಂ ಸಲೆ ಸೋಲಿಸುತಿರ್ಪುದುರ್ಕಿನಿಂ 

ದಾವನ ಪೂವಿನಂಬದಟರಂ ತಲೆವಾಗಿಸುತಿರ್ಪುದೇಆೌಯಿಂ 

ದಾವನ ಪಜ್ಜಳಿಪ್ಪ ಜಸಮೆಣ್ಣೆಸೆಯೊಳ್‌ ನೆಲಸಿರ್ಪುದಾತನೀ 

ಗಾವಗಮೆನ್ನ ಜಾಣ್ಣುಡಿಗೆ ಮೆಯ್ದಿರಿಯಂ ನನೆವಿಲ್ಲ ಬಲ್ಲಹಂ 


ಇಲ್ಲಿ ವೃತ್ತ ಧಾಟಿ ಸಂಸ್ಕೃತ: ಮಾತುಗಳು ಕನ್ನಡ. 
ಪಂಪಾದಿಗಳೂ ಕನ್ನಡವನ್ನು ಬಿಟ್ಟುಬಿಟ್ಟರೆ೦ದಲ್ಲ: ಆದರೆ ಅವರ ಶೈಲಿ ಸಾಮಾನ್ಯವಾಗಿ ಸಂಸ್ಕತ "ಮಾರ್ಗ" ವನ್ನು 
ಅನುಸರಿಸುತ್ತದೆ. ವೃತ್ತವೂ ಆ ಕಡೆಗೆ ಅವರನ್ನು ಸೆಳೆಯುತ್ತದೆ. "ದೇಸಿ"ಗೆ ಉದಾ: 


ಒಡಲೊಳೆ ಜೀವಮಿರ್ದು ಗಡ ಸಂಚಿಸುತಿರ್ಪದು ಪುಣ್ಯಪಾಪಮಂ 
ಗಡ ಬಟೆಕತ್ತ ಬೇಜ್‌ ಪೆಆತೊಂದೊಡಲೊಳ್‌ ಗಡ ತಾನೆ ನಿಂದೊಡಂ 
ಬಡಿಪುದು ಧರ್ಕಕರಫಲಮಂ೦ ಗಡ ಸತ್ತನೆ ಮತ್ತೆ ಪುಟ್ಟುವಂ 
ಗಡ ಪುಸಿ ಕಾಣ ಡಂಬಮಿದು ಖೇಚರ ನೀನದನೆಂತು ನಂಬಿದೋ 
(ಆದಿಪುರಾಣ, ೨-೩೮) 
ತೆಂಕಣ ಗಾಳಿ ಸೋಂಕಿದೊಡಮೊಳ್ಳುಡಿಗೇಳ್ಲೂಡಮಿಂಪನಾಳ್ಗ ಗೇ 
ಯಂ ಕಿವಿವೊಕ್ಕೊಡಂ ಬಿರಿದ ಮಲ್ಲಿಗೆಗಂಡೊಡಮಾದ ಕೆಂದಲಂ 
ಪಂ ಕೆಳೆಗೊಂಡೊಡಂ ಮಧುಮಹೋತ್ಸವಮಾದೊಡಮೇನನೆಂಬೆನಾ 
ರಂಕುಸಮಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿದೇಶಮಂ 
(ಪಂಪಭಾರತ, ೪- ೩೦) 
ಅಕ್ಷರವೃತ್ತಗಳೆಂದು ಲಕ್ಷಣ ಹೇಳುವ ವೃತ್ತಗಳಲ್ಲಿ ಇನ್ನೊಂದು ವಿಶೇಷವುಂಟು: ಕೆಲವು ಮಾತ್ರಾವೃತ್ತಗಳಾಗಿ 
ಪರಿಣಮಿಸಿರುವುವು. 


ಉದಾ: 
ಕ್ಷ ೪ ಕ್ಷ ೪ ಕ್ಷ ೪ ೩ ೨ 
ಮಲ್ಲಿಕಾಮಾಲೆ: ನೀರ | ಜೋತ್ತಲ ವರ್ಣ। ನಾಡಿದ ನಾಡಿ ದಂ ಕಮ। ಲೇಕ್ಷ । ಣಂ॥ 
ತರಳ: ವದನಂ। ಮೋಹನ। ಮಂತ್ರ ನಾದಮೊ। ಸೇತು। ಗಟ್ಟದ ಕಾಮ। ಸಂ॥ 
೪ ೪ ೪ ೪ ೪ ೪ ೪ ೪ 


ಕೌಂಚ: ಕೇದಗೆ! ಪೂವಿಂ। ಚಾದಗೆ। ಬಾಯಂ। ಬಿಡೆ ಬಿಡು! ತರೆ ಬಿಡು! ವನಿ ಕಡು! ವಿಸಿಲಂ॥ 


೫ ೫ ೫ ೫ ೫ ೫ ೫ 
ಶಂಭುನಟನ: ಅಳಿಪ್ರಭ। ಲಲಾಟಗ। ಚಲಾಲಕೆ! ಖಲಾಪಹೆ। ಬಲಾನ್ವಿತೆ ಮಿಲದ್ರನ। ಗುಣೇ । 


ಮೂರಕ್ಷರದ ಯಗಣ ಮುಂತಾದ ಎಂಟು ಗಣಗಳಿಂದ ವೃತ್ತಗಳ ಪಾದಗಳನ್ನು ವಿಭಾಗಮಾಡಿ ಲಕ್ಷಣ ಹೇಳುವುದು ಅಷ್ಟು 
ಸಹಜವಾಗಿ ಕಾಣುವುದಿಲ್ಲ. ವೃತ್ತಗಳ ನಿಜಸ್ವರೂಪವಾಗಲಿ, ರಚನೆಯ ರಹಸ್ಯವಾಗಲಿ ಈ ಪದ್ಧತಿಯಿಂದ ತಿಳಿಯುವುದಿಲ್ಲ. 
ಅಕ್ಷರಗಣಲಕ್ಷಣಗಳನ್ನು ಕಂಠಪಾಠಮಾಡುವುದಕ್ಕಿಂತಲೂ ಪ್ರಸಿದ್ದ ಕವಿಗಳ ಒಂದೊಂದು ಪಾದವನ್ನು ನೆನಪಿನಲಿಟ್ಟುಕೊಳ್ಳುವುದು 


ಉದಾ: 
ಮಾಲಿನಿ: ಸರಸಿಜಮನುವಿದ್ದಂ ಶೈವಲೇನಾಪಿ ರಮ್ಯಂ (ಶಾಕುಂತಲ) 
ಮಂದಕ್ರಾಂತ: 


ಕಶ್ಚಿತ್‌ ಕಾಂತಾವಿರಹಗುರುಣಾ ಸ್ವಾಧಿಕಾರಾತ್‌ ಪ್ರಮತ್ತಃ 
ಮೇಘಾಲೋಕೇ ಭವತಿ ಸುಖಿನೋಪ್ಯನ್ಯಥಾವೃತ್ತಿ ಚೇತಃ 


(ಮೇಘಸಂದೇಶ) 
ಶಿಖರಿಣಿ: 
ಗುಣಾಃ ಪೂಜಾಸ್ಥಾನಂ ಗುಣಿಷು ನ ಚ ಲಿಂಗಂ ನ ಚ ವಯಃ 
(ಉತ್ತರರಾಮಚರಿತ) 
(ii) ಲೌಕಿಕ ಛಂದಸ್ಸು, ಕಂದ 
ಸಂಸ್ಕೃತದ ಆರ್ಯಾ ಅಥವಾ ಗಾಥಾ ವೃತ್ತವು ಪ್ರಾಕೃತದಲ್ಲಿ ಆರ್ಯಗೀತ ಅಥವಾ ಸ್ಕಂಧಕವೆಂಬ ೬೪ ಮಾತ್ರೆಯ 
ವೃತ್ತವಾಗಿ ಕನ್ನಡದಲ್ಲಿ ಮತ್ತು ತೆಲುಗಿನಲ್ಲಿ ವಿಶೇಷವಾಗಿ ಕಂದ ಎಂಬ ಹೆಸರಿನಲ್ಲಿ ಪ್ರಚಾರದಲ್ಲಿದೆ. ಚಂಪೂಕಾವ್ಯವೆಂದರೆ 
ಮುಕ್ಕಾಲುಪಾಲು ಕಂದ, ಕಾಲುಪಾಲು "ಆರು ವೃತ್ತಗಳು". ಉದಾಹರಣೆಗಾಗಿ, ಪಂಪಭಾರತದಲ್ಲಿ ವೃತ್ತ ಕಂದಗಳ ಪ್ರಮಾಣ: 


ಒಟ್ಟು ಪದ್ಯ ಕಂದ ಚಂಪಕ ಉತ್ಪಲ ಮತ್ತೇಭ ಶಾರ್ದೂಲ 
ಆಶ್ವಾಸ ೧: ೧೪೬ ೮೨ ೨೯ ೧೫ ೧೨ ೧ 
೮: ೮:೨ ೨೯ ೨೧ ೮ ೧೦ — 
೯: ೧೦೫ ೪೫ ೧೪ ೧೮ ೨೧ 


ಈ ಮೂರು ಆಶ್ವಾಸಗಳಿಂದ- ಸಗ್ಗರೆ, ಮಹಾಸ್ತಗ್ಗರೆ, ಶಿಖರಿಣಿ, ಪೃಥ್ವಿ, ತರಳ, ಮಲ್ಲಿಕಾಮಾಲೆ, ಹರೀಕೀಪ್ಲುತ ಇವು 
ಎರಡು. ತೆಲುಗಿನಲ್ಲಿಯೂ ಚಂಪೂಕಾವ್ಯಗಳು ಹೀಗೆಯೇ. 
ಕಾದಂಬರಿಯಿಂದ ಆರ್ಕಗೆ ಉದಾಹರಣೆ : (೫೭ ಮಾತ್ರೆಗಳು.) 


ಒಂದು 


ಆ 


೪ ೪ ೪ 
ದೂರಂ! ಮುಕ್ತಾ| ಲತಯಾ। 
೪ ೪ ೪ ೪ “ತ್ರಿ 


ಬಿಸಸಿತತ ಯಾ ವಿ। ಪ್ರಲೋಭ್ಯ ಮಾನೋ।| ಮೇ॥ (೩೦) 


೪ ೪ ೪ 
ಹಂಸ ಇ (ವ ದರ್ಶಿತಾಶೋ! 


೪ ೪ ೧ ೪ ೨ 
ಮಾನಸ। ಜನ್ಮಾ। ತ್ಸು ಯಾ ನೀ। ತಃ ॥ (೨೭) 


ಅದರ ಭಾಷಾಂತರ, ಕಂದ: (೬೪ ಮಾತ್ರೆಗಳು, ೩೨+ ೩೨) 
ಎನಗಾ। ಸೆದೋಣಿೆ । ಬಿಸಸಿತ। 

ಮೆನಿಸುವ । ನಿಜತಾ। ರಹರ। ಲತೆಯಿ೦ | ದ೦ ಹ೦॥ (೩೨) 
ಸನವೋಲ್‌ | ಮಾನಸ। ಸಂಭವ! 

ಮೆನಿಪ ಮ ॥ದೀಯಾ। ಭಿಮಾನ। ಮುಂ ಕ | ಟ್ಟುಯ್ಲ್‌ ॥ (೩೨) 


ಈ ಮಾತ್ರಾಗಣಗಳ ಧಾಟಿ ಕನ್ನಡಕ್ಕೆ ಹೊಂದಿಕೊಡಿದ್ದರಿಂದ ಕಂದ ಹಳಗನ್ನಡಕ್ಕೆ ಸೊಗಸಾಯಿತು. 


ಶುದ್ಧ ಹೊಸಗನ್ನಡದಲ್ಲಿ ಕಂದವನ್ನು ಬರೆಯುವುದು ಅಷ್ಟು ಸುಲಭವಲ್ಲ. ಕೆಲವರು ನಿಯಮ ನಿರ್ಬಂಧಗಳನ್ನು 


ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದಾರೆ. ಕೆಲವುಕಡೆ, ಗಣವಿಭಾಗಕ್ಕೆ ಲಕ್ಷ್ಮಕೊಟ್ಟಿಲ್ಲ. ಎರಡನೆಯ ಪದದ ಗುರುವಿನ ಸ್ಥಾನದಲ್ಲಿ 


ಬ ೪ ದ್‌ 


ಎರಡು ಹಸ್ತಗಳನ್ನು ಹಾಕಿರುತ್ತಾರೆ. ಉದಾ: 


ಡೆ U 


ಶ್ರೀ ವಿರೂ ಪಾಕ್ಷದೇವನಿ 


ಹಾ ಟಿ ಟಿ 


ನಾ ವೀರಂ ಪುಟ್ಟಿ ವಿಬುಧನುತ ನಾ ದಂ ದ ದೊ 


ಹ್‌ 
ಳಾ ವಿರೂ ಪಾಕ್ಷ ನೃಪನಿಂ 
ದೀ ವೀರ೦ ಜನಿಸಿ ವಿಬುಧನುತನಾಗಿರ್ಪಂ 
(ವೀರಭದ್ರವಿಜಯ ೨೮) 
ಗಲ್ಲಂ ಮಲ್ಲಂ ತೋರಣ 
u — U ಎ ಟಿ ಟಿ ಟಟ 
ಮಲ್ಲಣಿ ಯು ಮಂ ಕ ಪಟ್ಟ ವೆ ಯೆಂಬಿವು ಸಂಸ್ಕೃತ 
ದಲ್ಲಿಯುಮೀ ಕರ್ಣಾಟಕ 
ದಲ್ಲಿಯುಮೊಂದೇ ಸಮಾನಮೆಲೆ ಚತುರಾಸ್ಕಾ 
(ಚತುರಾಸ್ಕನಿಘಂಟು, ಪ. ೫೪) 
ಮ ಮಾ ಕೆಳದಿಯೊಳ್‌ ಚೆ 
ಲ್ಪೆ ಬು ವಿರಾಜಿಸುತುಮಿಹ ಮಹತ್ತಿನ ಮಠಮಂ 


GL ೮ 


Ls 
ಬಿತ್ತ ರಂ ಗೈಸಿ ಜಂಗಮ 
ಕುತ್ತಮತರ ದಾನಧರ್ಮಗಳನಾಗಿಸಿದಂ 
(ಕೆಳದಿನೃಪವಿಜಯ, ೨- ೬೭) 
UU UU — 
ತಿವಿರಡಂ ಗಿದುದು ಚೇತ 
ಸ್ಥಿವಿರಾತ್ಮಧ್ಯಾನದಿಂದೆ ಭಜಕರ್ಗಾಗಳ್‌ 
ತವಿಪಂತೆ ವಿಶ್ವಪತಿಯು 
ಪ್ಪವಡಿಸೆ ತಾವೆಯ್ದೆ ಪಾಡಿದರ್‌ ಭಾವಕಿಯರ್‌ 
( ವೀರಭದ್ರವಿಜಯ, ೭-೧೩) 
ಈ ಪ್ರಯೋಗಗಳು ಚೆನ್ನಲ್ಲ: ನಿಲ್ಲತಕ್ಕುವಲ್ಲ. 
ಕಂದದಲ್ಲಿಯೂ ಸಂಸ್ಕೃತ ಶೈಲಿ, ಕನ್ನಡ ಶೈಲಿಗಳಿಗೆ ಉದಾಹರಣೆಗಳನ್ನು ತೋರಬಹುದು: ಮಾರ್ಗಕ್ಕೆ: 


ಬಾದೇಂ ಮದೀಯಕರ್ಮಫ 
ಳೋದಿತ ಸಂತಾಪರೂಪ ಪಾಪಕಳಾಪ 
ಚ್ಛೇದನಕರಮಾಯ್ತು ಭವ 
ತ್ಲಾದಪಕ್ಷಾಳನೋದಕಂ ಮುನಿನಾಥಾ 
( ಪಂಪಭಾರತ. ೬-೧೩) 
ದೇಸಿಗೆ: 
ಕುಡವೇಟ್ಟನ ಕುಡುವನ ಕುಡೆ 
ಪಡೆವನ ಪೆಂಪೇಂ ನೆಗಟ್‌ವಡೆಗುಮೊ ಪೇಲ್ವಂ 
ಕುಡವೇಟ್‌ಮ ಕುಡುವಣ್ಣಂ 
ಕುಡುಗೆಮ ಕಂಡೆ ಕೊಳ್ಳ ಕಲಿಯನಜೆಯಲ್ಪಕ್ಕುಂ 
( ಅದೇ, ೬-೪೯) 


ಹತವಾದ ಬೆರಕೆಗೆ: 
ಅವಲರುಂ ಪಣ್ಣುಂ ಬೀ 
ತೋವವು ಗಡ ಬೀಯವಲ್ಲಿ ಮಲ್ಲಿಗೆಗಳುಮಿ 
ಮ್ಹಾವುಗಳುಮೆಂದೊಡಿನ್‌ ಪೆಜ 
ತಾವುದು ಸಂಸಾರಸಾರಸರ್ವಸ್ವಫಲಂ 


ಷಡಕ್ಷರಿಯ ರಾಜಶೇಖರವಿಲಾಸದಿಂದ ಕಂದದ ಈ ಶೈಲಿಗಳಿಗೆ ಉದಾಹರಣೆ: 
ವಿತತ ಪುರಾತನ ಕವಿಕೃತ 
ಕೃತಿಭೂಷಣ ಭೂಷಿತಾಂಗಿ ಭಾರತಿ ಭುವನ 
ಸ್ತುತಕಾಂತಿಗುಣಮಿಳಿತ ಮ 
ತೃತಿ ನವಸೀಮಂತರತ್ನಮಂ ತಳೆದೆಸವಳ್‌ 


ಎಳವರೆಯದೊಳೆಳೆಯರ್ಕಳ 

ನೆಳಸುತೆ ನಳೆತೋಳ್ಗಳಿಂದೆ ಬಿಗಿದಪ್ಪಿ ಮನಂ 
ಗೊಳೆ ತಳ್ತು ನೋಡಿ ಮುದ್ದಿಪ 
ವಿಳಾಸಮೊಂದಕ್ಕೆ ನೊಂತುದಿಲ್ಲಾನ್‌ ಕೆಳದೀ 


ಅರಾರೇಜರ್‌ ಶಾಸ್ತ್ರ 

ಶ್ರೀರೋಹಣಗಿರಿಯನಲ್ಲಿ ನವಕವಿತಾಚಿಂ 
ತಾರತ್ನಂ ದೊರೆಗುಮೆ ಮಾ 

ರಾರಿಯ ಕೃಪೆಯಿಲ್ಲದಂಗೆ ಧರಣೀತಲದೊಳ್‌ 


ವೃತ್ತಕಂದಗಳ ಪ್ರಯೋಗದ ಮೇಲೆ ಭಾಷಾವ್ಯತ್ಯಾಸದ ಪರಿಣಾಮ 

ಹಳಗನ್ನಡ ಹೊಸಗನ್ನಡಕ್ಕೆ ತಿರುಗಿ ಹಳಗನ್ನಡ ಪ್ರತ್ಯಯಗಳೂ ಶಬ್ದರೂಪಗಳೂ ಹೊಸಗನ್ನಡದ 
ರೂಪಾಂತರಗಳನ್ನು ಪಡೆದ ಮೇಲೆ ಹಳಗನ್ನಡ ಮಿಶ್ರಣವಿಲ್ಲದೆ ವೃತ್ತಕ೦ದಗಳನ್ನು ರಚಿಸುವುದು ಕಷ್ಟವಾಗುತ್ತ ಬಂತು. ಮತ್ತು 
ಈ ಸಂಸ್ಕೃತ ಛಂದಸ್ಸು ಕನ್ನಡಕ್ಕೆ ಸಹಜವಾದ ಛಂದಸ್ನಲ್ಲವೆಂಬುದೂ ಸ್ಪಷ್ಟವಾಗುತ್ತಾ ಬಂತು. ಸುಮಾರು ೧೧ನೆಯ 
ಶತಮಾನದವರೆಗೆ ಕನ್ನಡದ ಪದ್ಯಗಳು ಸಾಹಿತ್ಯದಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾಣಿಸಿಕೊಳ್ಳುತ್ತವೆ. ೧೨ನೆಯ 
ಶತಮಾನದಲ್ಲಿ ವೀರ ಶೈವ ಕವಿಗಳು ಕನ್ನಡದ ಛ೦ದಸ್ಸನ್ನೇ ಮುಂದಕ್ಕೆ ತಂದು ಪ್ರಾಶಸ್ತ್ಯದ ಸ್ಥಾನದಲ್ಲಿ ನಿಲ್ಲುವಂತೆ 
ಮಾಡಿದರು. ಆಗ ಮಧುರಕವಿಯ ಧಿಕ್ಕಾರದ ಮಾತು ಛಂದಸ್ಸಿನ ವಿಷಯದಲ್ಲಿ ಹಿಮ್ಮೆಟ್ಟಿತು: 

ಪಂಡಿತರುಂ ವಿವಿಧಕಳಾ 

ಮಂಡಿತರುಂ ಕೇಳತಕ್ಕ ಕೃತಿಯಂ ಕ್ಷಿತಿಯೊಳ್‌ 

ಕಂಡರ್‌ ಕೇಳ್ವೊಡೆ ಗೊರವರ 

ಡುಂಡುಚಿಯೇ ಬೀದಿವಜ್‌ಯೆ ಬೀರನ ಕತೆಯೇ? 

"'ಒನಕೆವಾಡು" ಮುಂತಾದವುಗಳಲ್ಲಿ ಜನಸಾಮಾನ್ಯರೂ ಹೆಂಗಸರೂ ತ್ರಿಪದಿ ಮುಂತಾದ ಕನ್ನಡ ಛಂದಸನ್ನೇ 
ಬಳಸುತ್ತಿದ್ದರು. ಈ ಹರೆ ಬಡಿದು, ರಾಗಿ ಬೀಸಿ, ಒನಕೆ ಕುಟ್ಟಿ ಬೀದಿಯಲ್ಲಿ ಕುಣಿದು, ಹಾಡಿದ ಕನ್ನಡ ಮಟ್ಟುಗಳನ್ನು, 
ಹಾಡುಗಳನ್ನು ಈಗ ವಿಚಾರಕ್ಕೆ ತೆಗೆದುಕೊಳ್ಳೋಣ. ಈ ಜನಪದ ಸಾಹಿತ್ಯ ಮತ್ತೆ ಕನ್ನಡದ ಪ್ರೌಢಸಾಹಿತ್ಯಕ್ಕೂ ಹೇಗೆ 
ತಳಹದಿಯಾಯಿತೆಂಬುದನ್ನು ನೋಡೋಣ. 


೨ ಕನ್ನಡ ಛಂದಸ್ಸು 
(1 ನಾಗವರ್ಮನ ಛಂದೋಂಬುಧಿ 
ಇದುವರೆಗೆ ಹೇಳಿದ ವೃತ್ತಕಂದಗಳ ಲಕ್ಷಣಗಳಿಗೆ ಇದು ಕನ್ನಡದಲ್ಲಿರುವ ಅತಿ ಪ್ರಾಚೀನ ಗಂಥ. 


೧ನೆಯ ಅಧಿಕಾರದಲ್ಲಿ- 
ಇಂದುಧರನುಮೆಗೆ ಪೇಟ್ಪಾ 
ಛಂದಂ ಪಿಂಗಳನಿನವನಿಯೊಳ್‌ ಪರಪಿದೊಡಾ 
ಛಂದೋಂಬುರಾಶಿಯೊಳ್‌ ಮೊಗೆ 
ತಂದದನಾತ್ಮೀಯ ಸತಿಗೆ ನಾಕಿಗನುಸಿರ್ದಂ (೧-೩೦) 


ಎಂದು ನಾಗವರ್ಮನು ಹೇಳುತ್ತಾನೆ. ತನ್ನ ಹಿಂದೆ ಕನ್ನಡದಲ್ಲಿದ್ದಿರಬಹುದಾದ (ಗುಣಗಾಂಕೀಯಂ?) ಯಾವ ಕನ್ನಡ 
ಛಂದೋಗಂಥವನ್ನೂ ಹೇಳದೆ, ಸಂಸ್ಕೃತದ ಪಿ೦ಗಳನಿಂದ ತೆಗೆದು ಹೇಳುತ್ತೇನೆಂದು ತಿಳಿಸಿ, ಅದಕ್ಕೆ ತಕ್ಕಂತೆ, ಮ-ಯ-ರ- 
ಸ-ತ-ಜ-ಭ-ನ-ಲ-ಗಾಕ್ಷರಗಳನ್ನೂ ಪ್ರಸ್ತಾರವನ್ನೂ (೩೨-೪೧) ಹೇಳಿ, ಸಂಸ್ಕೃತ ಪ್ರಾಕೃತ ಮುಂತಾದ ಸರ್ವವಿಷಯಭಾಷಾ 
ಜಾತಿಗಳಾದ ವೃತ್ತ ಸ್ಮಂಧಕಾದಿಗಳನ್ನು ನಿರ್ದೇಶಿಸಿ, ದೇಶಭಾಷೆಗಳಲ್ಲಿರುವ, ಎಂದರೆ, ಕನ್ನಡದಲ್ಲಿರುವ ಪದ್ಯಗಳನ್ನೂ 
ಹೆಸರಿಸುತ್ತಾನೆ. 


ಮದನವತಿಯಕ್ಕರಂ ಚೌ 

ಪದಿ ಗೀತಿಕೆಯೇಳೆ ತಿವದಿಯುತ್ಸಹಂ ಷ 
ಟ್ಪದಿಯಕ್ಕರಿಕೆ ಕರಂ ಚೆ 

ಲ್ಲೊದವಿದ ಛಂದೋವತಂಸಮಬ್ಬದಳಾಕ್ಷೀ (ಪ. ೪೭) 


ಮುಂದೆ ೨ ೩ ೪ನೆಯ ಅಧಿಕಾರಗಳಲ್ಲಿ ವೃತ್ತ ಶ್ಲೋಕ ಕ೦ದಗಳನ್ನೂ ೬ಓನೆಯದರಲ್ಲಿ ಷಟ್ಟತ್ಯಯಗಳನ್ನೂ 
ಹೇಳಿರುತ್ತಾನೆ. ೫ನೆಯ ಅಧಿಕಾರದಲ್ಲಿ ಕರ್ಣಾಟಕ ವಿಷಯ "ಜಾತಿಯನ್ನು ವಿವರಿಸಿದ್ದಾನೆ; ಎಂದರೆ ಗ್ರಂಥದ 'ಶಲಭಾಗವನ್ನು, 
ಮಾತ್ರ ಈ ಅಚ್ಚಗನ್ನಡ ಛಂದಸ್ಸಿಗೆ ವಿನಿಯೋಗಿಸಿದ್ದಾನೆ. ೧೦ನೆಯ ಶತಮಾನದವರೆಗಿನ ಕಾವ್ಯ ಶಾಸನಗಳನ್ನು ನೋಡಿದರೂ. 
ಇದೇ ಭಾವನೆ ಹುಟ್ಟುತ್ತದೆ-ಎಂದರೆ ಸಂಸ್ಕೃತ ಛಂದಸ್ನೇ ಕನ್ನಡದಲ್ಲಿ ಪ್ರಧಾನವೆಂದೂ, ಕನ್ನಡ "ಛಂದಸ್ಸು ಅತಿ “ಎರಳವೆಂದೂ, 
ಕಡೆಗೆ ಅದು ಉಂಟೋ ಇಲ್ಲವೋ, ಇದ್ದರೂ ಅಷ್ಟು ಮಹತ್ತಿನದಲ್ಲವೆಂದೂ ಬುದ್ದಿಗೆ ಭಾಸವಾಗುತ್ತದೆ. ಆದರೂ ಮೇಲೆ 
ಹೇಳಿದಂತೆ, ಈ ಕನ್ನಡ ಛಂದಸ್ನೇ ನಿಜವಾದ ಕನ್ನಡ ಭಾಷೆಯ, ಕನ್ನಡ ಜನರ, ಛಂದಸ್ಸೆಂದೂ, ಇದು ಜನರಲ್ಲಿ (ಪ್ರಾಯಶಃ 
ಉಳಿಯದೆ ಹೋದ ಜನಪದ ಸಾಹಿತ್ಯದಲ್ಲಿ) ಪ್ರಚಾರದಲ್ಲಿತ್ತೆಂದೂ, ತೆಲುಗು ತಮಿಳುಗಳೊಡನೆ ಹೋಲಿಸಿ ನೋಡಿದರೆ 
ಇದೇ ಮುಂದೆ ವೀರಶೈವ ಕವಿಗಳು ಮುಂದಕ್ಕೆ ತಂದ ಛಂದಸ್ಸುಗಳ "ತಾಯಿ" ಎಂದೂ ಚರಿತೆಯ ದೃಷ್ಟಿಯಿಂದ 
ನೋಡತಕ್ಕವರೆಗೆ ಸ್ಪಷ್ಟವಾಗದಿರಲಾರದು. ಅದರಲ್ಲಿಯೂ ತಮಿಳಿನ ಛಂದಸ್ಸುಗಳೊಡನೆ ಹೋಲಿಸಿ ನೋಡಬೇಕು: ಏಕೆಂದರೆ 
ತೆಲುಗು ಕನ್ನಡದಂತೆ ಸಂಸ್ಕೃತ ಛಂದಸನ್ನೇ ಶರಣುಹೊಕ್ಕು ತನ್ನ 'ಸ್ವದೇಶಿ' ಯನ್ನು ಹಿಂದಕ್ಕೆ ಹಾಕಿತು. ತಮಿಳು ಸ್ವದೇಶಿ 
ಭಾವನಿಯನ್ನೂ ಸ್ವತಂತ್ರದ ಬೆಳೆವಣಿಗೆಯನ್ನೂ ಬಿಡದೆ. ಗೌರವಕೊಟ್ಟು, ಪ್ರತಿಜ್ಞೆ ಮಾಡಿಯೋ ಎಂಬಂತೆ ಸಾಧಿಸಿ 
ನಿಲ್ಲಿಸಿಕೊಂಡಿತು. ಆದರೆ ಸೂಕ್ಷ್ಮವಾಗಿ ಪರಿಶೀಲಿಸತಕ್ಕವರಿಗೆ ಈ ಮೂರು ಭಾಷೆಗಳಲ್ಲಿಯೂ ಸಂಸ್ಕ ಫಭಿನ್ನು ವಾದ, 
ದ್ರಾವಿಡಭಾಷೆಯಂತೆಯೇ ಸಹಜವಾದ ಒಂದು ದ್ರಾವಿಡ ..ಛ೦ದಸಿನ ಮೂಲಾಧಾರಗಳು ದೊರೆಯುತ್ತವೆ. 
ಮಲೆಯಾಳದಲ್ಲಿಯೂ, ಕೊಡಗು ತುಳು ಮುಂತಾದ ಸಾಶಿತ್ಯಕ್ಕೇರದ ಭಾಷೆಗಳ ಹಾಡುಗಳಲ್ಲಿಯೂ, ದ್ರಾವಿಡ ದೇಶಗಳ 
ಎಲ್ಲಾ ಜನಪದ ಸಾಹಿತ್ಯಗಳಲ್ಲಿಯೂ, ಹೆ೦ಗಸರ ಹಾಡುಗಳಲ್ಲಿಯೂ, ಲಾವಣಿಗಳಲ್ಲಿಯೂ ಈ ಛಂದಸ್ಸಿನ ತಳಹದಿಯನ್ನೂ 
ರೂಪಾಂತರಗಳನ್ನೂ ಗುರುತಿಸಬಹುದು. ಈ ದೃಷ್ಟಿ ಹುಟ್ಟಿದ ಮೇಲೆ ಈ ಬಗೆಯ ಸಾಹಿತ್ಯಗಳ ಸಂಗ್ರಹಕಾರ್ಯವೂ, ಈ 
ದ್ರಾವಿಡ ಛಂದಸ್ಸಿನ ಸ್ವರೂಪನಿರ್ಣಯ ಕಾರ್ಯವೂ ಪ್ರಾರಂಭವಾಗಿವೆ. 


(ಕನ್ನಡ ಪದ್ಯಗಳು-ಇವುಗಳ ದ್ರಾವಿಡ ಮೂಲ 

೧೦ ನೆಯ ಶತಮಾನದವರೆಗೆ ಶಾಸನಗಳಲ್ಲಿ, ಪಂಪಾದಿ ಕವಿಗಳಲ್ಲಿ ಮತ್ತು ನಾಗವರ್ನನಲ್ಲಿ ಕಾಣಬರುವ 
ಮುಖ್ಯವಾದ ಕನ್ನಡ ಪದ್ಯಗಳು ಯಾವುವೆಂದರೆ: (೧) ತ್ರಿಪದಿ. (೨) ಅಕ್ಕರ, (೩) ರಗಳೆ, (೪) ಷಟ್ಪದಿ. ಇವಕ್ಕೆ, ಮುಂದೆ 
ಪ್ರಸಿದ್ಧವಾಗಿ ಈ ಕಾಲದಲ್ಲಿಯೇ ಪ್ರಚಾರದಲ್ಲಿದ್ದಿರಬಹುದಾದ ಸಾಂಗತ್ಯವನ್ನೂ ಸೇರಿಸಬಹುದು. 


೧೨ನೆಯ ಶತಮಾನದಿಂದೀಚೆಗೆ ಷಟ್ಟದಿ ಒಂದಿದ್ದದ್ದು ಆರು ಬಗೆಯಾಯಿತು. ಯಕ್ಷಗಾನ ಪ್ರಸಂಗಗಳಲ್ಲಿ 
ತಾಳವನ್ನೂ, ದ್ರಾವಿಡ ಗಣ ಸ್ವರೂಪವನ್ನೂ ಅನುಸರಿಸಿ, ಹೊಸ ಹೊಸ ಪದ್ಯಗಳು ನಿರ್ಮಿತವಾದುವು (ಸೀಸಪದ್ಯ ತೆಲುಗಿನಿಂದ 
ಸೇರಿದ ಹಾಗೆ ಕಾಣುತ್ತದೆ.) 

೧೯ನೆಯ ಶತಮಾನದ ಅಂತ್ಯಭಾಗದಲ್ಲಿ ಇಂಗ್ಲಿಷ್‌ ಸಾಹಿತ್ಯದ ಅನುಭವವುಳ್ಳವರು ಈ ಪೂರ್ಬದ ತಳಹದಿಯ 
ಮೇಲೂ, ನಾಗವರ್ಮನು ಕಾಣದ, ೮೦೦ ವರ್ಷಗಳ ಹೊಸ ಹಾಡುಕಟ್ಟುಗಳ ದಾರಿತೋರಿಕೆಯ ಮೇಲೂ, ಇಂಗ್ಲಿಷ್‌ 
ಛ೦ದಸ್ಸಿನ ಸ್ವಾತಂತ್ರ್ಯ ವೈವಿಧ್ಯ ಸೌಂದರ್ಯಗಳ ಪ್ರೇರಣೆಯ ಮೇಲೂ, ಅವಲಂಬಿಸಿ ಹೊಸ ರೀತಿಯ ಪದ್ಯಗಳನ್ನೂ 
ಪಾದಗಳ ವಿನ್ಯಾಸವನ್ನೂ, ಪ್ರಾಸದ ನಿರಾಕರಣ ಮತ್ತು ಹೊಸಬಗೆಯ ವಿನಿಯೋಗವನ್ನೂ, ನಾಲ್ಕು ಆರು ಪಾದಗಳನ್ನೂ 
ಮೀರಿ ಎಷ್ಟು ದೂರ ಬೇಕಾದರೆ ಅಷ್ಟು ದೂರ ಓಡಬಲ್ಲ ಪದ್ಮರಚನೆಯನ್ನೂ, ಸರಳ ರಗಳೆಯನ್ನೂ, ಪ್ರಯೋಗಿಸುತ್ತಾ 
ಇದ್ದಾರೆ. 

ಈ ಬಗೆಬಗೆಯಾದ ಕನ್ನಡ ಪದ್ಯಗಳ ಛಂದಸ್ಸನ್ನು ಈಗ ಪರಿಶೀಲಿಸೋಣ: 


(i) ದ್ರಾವಿಡ ಗಣ 
ಮೊದಲು ಗಣ ಸ್ವರೂಪವನ್ನು ಮತ್ತು ಇವು ಹೇಗೆ ದ್ರಾವಿಡದ ಮೂಲಗಣವೆಂದು ಹೇಳಬಹುದೆಂಬುದನ್ನು ನೋಡೋಣ. 


ನಾಗವರ್ಸನೇ ಈ ಗಣಸ್ವರೂಪವನ್ನು ಸಷ್ಟಪಡಿಸಿದಿದ್ದಾನೆ: 


ಎರಡು೦ ಮೂಖಿಂ ನಾಲ್ಕುಂ 

ಗುರುವಿಂ ಪ್ರಸ್ತರಿಸಲಂಬುನಿಧಿ ಗಜ ಧರಣೀ 

ಶ್ವರಗಣಮೊಗೆಗುಮವರ್ಕಂ 

ಸರಸಿಜಭವ ವಿಷ್ಣು ರುದ್ರ ಸಂಜ್ಞೆಗಳಕ್ಕುಂ (೫-೨೪೦) 

ಈ ಬ್ರಹ್ಮ ವಿಷ್ಣು, ರುದ್ರಗಣಗಳನ್ನು [ಕನ್ನಡ ಕೈಪಿಡಿ' ಯ] ೧೨೩-೧೨೪ನೆಯ ಪುಟಗಳಲ್ಲಿ ನಿರೂಪಿಸಿದೆ. 
ಬ್ರಹ್ಮಗಣ ೪ ಬಗೆ: ವಿಷ್ಣು ಗಣ ೮: ರುದ್ರಗಣ ೧೬: ಇವಕ್ಕೆ ತೆಲುಗಿನಲ್ಲಿ ಕ್ರಮವಾಗಿ ಸೂರ್ಯ, ಇಂದ್ರ, ಚಂದಗಣಗಳೆಂದು 
ಹೆಸರು ಕೊಟ್ಟದ್ದಾರೆ. ತಮಿಳಿನಲ್ಲಿ ಈರಶೈಶೀರ್‌, ಮೂವಶೈಶೀರ್‌, ನಾಲಶೈಶೀರ್‌ ಎ೦ದು ಹೆಸರು. 

ತಮಿಳಿನ ಕ್ರಮವನ್ನು ಅನುಸರಿಸಿ ಹೀಗೆ ಹೇಳಬಹುದು: ಗಣದಲ್ಲಿ ಅಂಶಗಳುಂಟು ಗಣಕ್ಕೆ ಮೂಲಾಂಶ ಒಂದು 
ಗುರು (ಲಘುವಲ್ಲ)-. ಇದೇ ಗಣವಾಗಲಾರದು ಆದರೆ ಪಾದಾಂತರದಲ್ಲಿ ಗಣಸ್ಥಾನದಲಿ ನಿಲ್ಲಬಹುದು (ಷಟ್ಪದಿಯ 
ಅರ್ಧದ ಕೊನೆಯಂತೆ). 

ಮೊದಲಿನ ಮೂಲಾಂಶವಾದ ಗುರುವಿಗೆ, ಒಂದು ಎರಡು, ಮೂರು, ಗುರುಗಳನ್ನು ಎಂದರೆ ಅಂಶಗಳನ್ನು 
ಸೇರಿಸಿದರೆ ಮೂರು ಬಗೆಯ ಗಣಗಳು ಹುಟ್ಟುವುವು: ಯಾವುವೆಂದರೆ- 

-.-. (ಎರಡಂಶದ ಗಣ: ಬ್ರಹ್ಮ ಸೂರ್ಯ) 

ರಾರಾ (ಮೂರಂಶದ ಗಣ: ವಿಷ್ಣು ಇಂದ್ರ 

ದಾರರ (ನಾಲ್ಕಂಶದ ಗಣ: ರುದ್ರ, ಚಂದ್ರ) 

ಮೊದಲನೆಯ ಅಂಶಕ್ಕೆ ಮಾತ್ರ, ಎಂದರೆ ಗುರುವಿಗೆ ಬದಲಾಗಿ, ಎರಡು ಲಘುವನ್ನು ಹಾಕಬಹುದು. ಎರಡನೆಯ 
ಮೂರನೆಯ, ನಾಲ್ಕನೆಯ ಅಂಶಗಳು ಲಘುವಾಗಿಯೂ ಇರಬಹುದು. ಹೀಗೆ ಗಣಗಳು ಈ ರೀತಿ ಆಗುವುವು: 

ಬ್ರಹ್ಮ: (ಒಂದು ಮೂಲಾಂಶಕ್ಕೆ ಒಂದು ಗುರು ಅಥವಾ ಒಂದು ಲಘು ಸೇರಿ) 


ಅಂಶ ೧ ದಿ 
(೧) ಈ ಸಣ್ಣ 
(೨) ಆ ಟಿ ವೆ 
(೩) ಜು 


(೪) ಟಟ | ಟಿ 


['ಇವನ್ನು ಅಕ್ಷರಗಣ ಎನ್ನುವುದಕ್ಕಿಂತಲೂ ಅಂಶಗಣ ಎಂದು ಹೇಳುವುದು ಉತ್ತಮ. ಸಂಸ್ಕೃತದ ಅಕ್ಷರಗಣಕ್ಕೂ 
ಇವಕ್ಕೂ ಭ್ರಮೆಯಾಗಬಹುದಲ್ಲದೆ ಅಕ್ಷರವೆಂದರೆ ಒಂದೇ ಅಕ್ಷರ (ವರ್ಣ) ಎಂಬ ಭ್ರಾಂತಿಯೂ ಹುಟ್ಟಬಹುದು] 


ವಿಷ್ಣು: (ಮೇಲಿನ ೪ ಬ್ರಹ್ಮಗಳಿಗೆ ಒಂದು ಗುರು ಅಥವಾ ಒಂದು ಲಘು ಸೇರಿ) 


ಅಂಶ ೨3 ಲ ಭ್ಯ ೩ 
(೧) ಜಾ! ಜಾ! ದ 
(೨) ಜವ (ಇಯ ಟೈ 
(೩) uu. — ; — 
(೪) uu, — ಟೆ ಆ 
(೫) ದ ್ಪೀಃ ಆ ಕ — 
(೬) ಮ್‌ ಗೆ ಆ ಸ ಆ 
(೭) uu, ಕ್ರ 
(೮) uu... UY £ ಆ 


ರುದ್ರ: (ಮೇಲಿನ ೮ ವಿಷ್ಣುಗಳಿಗೆ ಒಂದು ಗುರು ಅಥವಾ ಒಂದು ಲಘು ಸೇರಿ) 


ಅಂಶ Ck ಈ (1 ಆ ಬ 
(೧) ಜಾ! ಜಾ! ವ ಸದ 
(೨) ಜಾ! ಜಾ (! - . UY 
(A) ಟಟ... ಈ - 1 ಟ್ಜ 
(©) uu vu... ಮ ಮಟ ಹೀಗೆಯೇ ಮುಂದಕ್ಕೂ. 


ಮೂಲಾಂಶದ ಮೇಲೇರಿದ ಅಂಶಗಳಿಗೆ ಬದಲಾಗಿ ಎರಡು ಲಘುಗಳ ಪ್ರಯೋಗ ಇಲ್ಲ. ಅಂಶ ಗಣಗಳು 
ಸ್ವಚ್ಛವಾಗಿ ಹಾಗೇ ಇರುವವರೆಗೂ ಈ ನಿಯಮವಿತ್ತು. ಆದರೆ ಕ್ರಮೇಣ, ಮೊದಲನೆಯ ಸ್ಥಾನದಂತೆ, ಮಿಕ್ಕ 
ಸ್ಥಾನಗಳಲ್ಲಿಯೂ ಈ ಬದಲಾವಣೆ ಹಬ್ಬಕೊಂಡು ಅಂಶಗಣವಾಗಿದ್ದದ್ದು ಮಾತ್ರಾ ಗಣವಾಗಿ ಪರಿಣಮಿಸಿತು. ಆಗ ಬ್ರಹ್ಮ 
ಎಷ್ಟು, ರುದ್ರ ಎಂಬ ಅಥವಾ ಎರಡು, ಮೂರು, ನಾಲ್ಕು ಅಂಶಗಳ ಗಣಗಳು ಹೋಗಿ ೩೪,೫, ಮಾತ್ರೆಗಳುಳ್ಳ ಮೂರು 
ಗಣಗಳು ಉಳಿದುವು: ಇವಕ್ಕೆ ಉತ್ಸಾಹ ಗಣ, ಮಂದಾನಿಲಗಣ, ಲಲಿತಗಣ ಎಂದು ಆಯಾ ರಗಳೆಗಳ ಮೇಲೆ ಹೆಸರು 
ಕಟ್ಟಬಹುದು. ಇವು ಬ್ರಹ್ಮ ವಿಷ್ಣುಗಳ ಪ್ರತಿಯಾಗಿ ನಿಂತುವು. ರುದ್ರಗಣ ಬ್ರಹ್ಮ-ವಿಷ್ಣುವಾಗಿ (೩4೪) ಒಡೆದು 
ನಿಜಸ್ವರೂಪದಲ್ಲಿ ಕಣ್ಮರೆಯಾಯಿತು. ಪಾದಗಳ ಕೊನೆಯಲ್ಲಿ ವಿಷ್ಣು * ಗುರು ಆಯಿತು (ಕೇವಲ ಗೀತದಲ್ಲಿ ಇದರ 
ಪ್ರಯೋಗ ಯಾವಾಗಲೂ ಸಾಧ್ಯ). 
ಇಲ್ಲಿ ಇನ್ನು ಹೆಚ್ಚು ವಿವರಕ್ಕೆ ಹೋಗಲಾಗುವುದಿಲ್ಲ : ಮುಖ್ಯವಾಗಿ ವಿದ್ಯಾರ್ಥಿಗಳು ಒಂದು, ಎರಡು, ಮೂರು 
ಅಂಶದ ಗಣಗಳನ್ನೂ, ಮೊದಲನೆಯ ಅಂಶ ಒಂದು ಗುರು ಅಥವಾ ಎರಡು ಲಘುವಾಗಿರಬಹುದು, ಮಿಕ್ಕ ಅಂಶಗಳು 
ಒಂದು ಗುರು ಅಥವಾ ಒಂದು ಲಘುವಾಗಿರಬೇಕು ಎಂಬ ತತ್ತ್ವವನ್ನೂ. ಅಂಶ ಗಣಗಳು ಕಾಲಕ್ರಮದಲ್ಲಿ 
ಮಾತ್ರಾಗಣಗಳಾದುವೆಂಬುದನ್ನೂ ಮೊದಲ ಅಂಶಕ್ಕೆ ಮಾತ್ರ ಎರಡು ಲಘುವಿನ ಸಮಾನತೆ ಇದ್ದದ್ದು ಸರ್ವತ್ರ ಹರಡಿ ಈ 
ಬದಲಾವಣೆಗೆ ಅವಕಾಶಕೊಟ್ಟಿರಬಹುದೆಂಬುದನ್ನು ಗಮನದಲ್ಲಿಟ್ಟರೆ ಸಾಕು. 
ಈಗ ಕನ್ನಡ ಪದ್ಯಗಳ ಲಕ್ಷಣ ಮತ್ತು ಚರಿತ್ರೆಯನ್ನು ವಿಮರ್ಶಿಸೋಣ: 
೧. ತ್ರಿಪದಿ 
() ತ್ರಿಪದಿಯೆಂದರೆ ಕನ್ನಡದಲ್ಲಿ ಸರ್ವಜ್ಞಮೂರ್ತಿಯ ಪದಗಳು ಮೊದಲು ನೆನಪಿಗೆ ಬರುತ್ತವೆ: ಇವುಗಳನ್ನು ಹಾಡುವ 
ಧಾಟಿಯೂ ಕನ್ನಡಿಗರಿಗೆಲ್ಲಾ ಗೊತ್ತಿದೆ. 
೫ ೫ ೫ ೫ 
ಒಬ್ಬನ | ಲ್ಲದೆ ಜಗಕೆ! ಇಬ್ಬರುಂ। ಟೇ ಮತ್ತೆ| 


೫ ೪ ಲ ೧ ೫ 
ಒಬ್ಬಸ । ರ್ವಜ್ಞ। ಕರ್ತ: ನು ॥ ಜಗಕೆಲ್ಲ 
೫ ೪ ಲ ೧ 
ಒಬ್ಬನೇ. ದೈವ ಸರ್ವ ಜ್ಞ॥ 
೫ ೫ ೫ ೫ 


ಸಾಲವನು! ಕೊಂಬಾಗ । ಹಾಲೋಗ | ರುಂಡಂತೆ | 


೫ ೪ ಲ್ಲ ಈ ೫ 
ಸಾಲಿಗರು | ಬಂದು। ಎಳರವಾ: ಗ॥ ಕಿಬ್ಬದಿಯ। 


೫ ೪ ಲ ೧ 
ಕೀಲು ಮುರಿ. ದಂತೆ । ಸರ್ವ ಜ್ರ 


ಇಲ್ಲಿರುವುವು ಮಾತ್ರಾಗಣಗಳು: ಒಂದನೆಯ ಪಾದದಲ್ಲಿ ಎರಡು ೫ ಮಾತ್ರೆಗಳ ಗಣಗಳು ಯತಿ, ಮತ್ತೆ ಒಳಪ್ರಾಸ, 


ಎರಡು ೫ ಮಾತ್ರೆಯ ಗಣಗಳು: ಎರಡನೆಯ ಪಾದದಲ್ಲಿ, ಮೊದಲನೆಯದು ೫ ಮಾತ್ರಗಳ ಗಣ; ಎರಡನೆಯದು ೪ 
ಮಾತ್ರೆಗಳ ಗಣ; ಮೂರಿದ್ದರೂ ಎಳೆದು ೪ ಮಾಡಿಕೊಳ್ಳಬೇಕು. ಮೂರನೆಯದರಲ್ಲಿ ವಿಶೇಷವೇನೆಂದರೆ ಮೊದಲು, 
ಎರಡನೆಯ ಗಣದಂತೆ ಅಂದು, ಒಂದು ಅಂಶವನ್ನು ಹೆಚ್ಚು ಸೇರಿಸಿ, ಆಮೇಲೆ ಹಿಂದಿನಿಂದ ಮತ್ತೆ ಅಂದು ಒಟ್ಟು ೫ 
ಮಾತ್ರೆಯಾಗುವಂತೆ ಮಾಡಿ, ಮುಂದಕ್ಕೆ ಹೋಗಿ ನಾಲ್ಕನೆಯ ೫ ಮಾತ್ರೆಯ ಗಣವನ್ನು ಹೇಳಬೇಕು 


ಹೇಗೆಂದರೆ- ಒಬ್ಬ ಸ। ರೃಜ್ಞಾ। ಕರ್ತಾ: ನು॥ 
ಒಬ್ಬ ಸ। ರ್ವಜ್ಞಾ । ಕರ್ತಾನು । ಜಗಕೆಲ್ಲ 


ಮೂರನೆಯ ಪಾದವನ್ನು, ಎರಡನೆಯ ಪಾದವನ್ನು ಮೊದಲನೆಯ ಸಾರಿ ಅಂದಂತೆ ಅನ್ನಬೇಕು. 


ಕೀಲು ಮುರಿ! ದಂತೇ। ಸರ್ರ : ಜ॥ 
ನ ಆ 


(ಕೆಲವರು ಕರ್ತಾ | ನು॥ : ಕರ್ತಾನು ಜಗಕೆಲ್ಲ- ಅಥವಾ ಜಗಕೆಲ್ಲ ಒಬ್ಬನೇ. ಹೀಗೆ ಪುನರಾವೃತ್ತಿ ಮಾಡುವರು. 


ಮತ್ತು ಮೂರನೆಯ ಪಾದದ ಮೂರನೆಯ ಗಣವನ್ನು ಸರ್ವಜ್ಞ ಎಂದು ಒಟ್ಟಿಗೆ ೫ ಮಾತ್ರೆಯಾಗಿ ಉಚ್ಚರಿಸುವರು). 


ವಿ 
ಅಂತೂ ತ್ರಿಪದಿಗೆ ಈ ಲಕ್ಷಣ ಏರ್ಪಟ್ಟಿತು: 


೫1 ೫೫ 1 ೫ (ಯತಿ ಒಳಪ್ರಾಸ) 
೫ © V+ AH 
೫ ೪೮ V+ ೧. 


ಸರ್ವಜ್ಞಮೂರ್ತಿಗೆ ಈಚಿನ ತ್ರಿಪದಿಗಳೆಲ್ಲಾ ಸಾಮಾನ್ಯವಾಗಿ ಹೀಗಿರುವುವು: 


ಉದಾ: ಷಡಕ್ಷರಿಯ ರಾಜಶೇಖರ ವಿಲಾಸ: 


ಮದನಂಗೆ! ಜಯಮಕ್ಕೆ ॥ ಮಧುಗೆ ಸಂ । ಪದಮಕ್ಕೆ | 
ಬಿದುಗದಿ । ರಿಂತು । ನೆಲಸಿ : ರ್ಕೈ | ರತಿಗೆ ಸಂ। 
ಮದಮೆಂದು | ತೊಲಗ । ದಿರುತಿ : ರ್ಕೆ ॥ 


(1 ಈಗ ಹನ್ನೆರಡನೆಯ ಶತಮಾನದ ಮತ್ತು ಅದರ ಹಿಂದಿನ ಕಾವ್ಯಗಳನ್ನು ನೋಡೋಣ: 


ಅಗ್ಗಳನ ಚಂದ್ರಪ್ರಭಪುರಾಣ: 
೬ ೬ 
ಕೇಡನಾ। ಗೆಂದಾಗಂ॥ ಕೇಡೆಂದು। ವಿಪರೀತಂ। 


ಮಾಡಿಯೆ। ನೆಗಟ್ಟು ಜಡಜಂ : ತು॥ ಮೂಡಿ ಮು 

ಬ್ವಾಡುಗುಂ। ಜನ್ಮ ಜಡಧಿ : ಯೊಳ್‌ ॥ (೪-೫೪) 
ಪೊನ್ನನ ಶಾಂತಿಪುರಾಣ: 

೬ ೬ 

ಸಹಕಾರಾ। ಸಾರಾನೋ॥। ಕಹದ ಮ ।ದ ಪಿಕನಿ॥ 

ವಹ ಭಾಷ ಣಂಗ। ಳುಮೆಸೆದು : ವು ॥ ಕಿನ್ನರ 1 (ಳೆ?) 

ಕುಹರಣ। ದೊಡನೆ ಸೆಣಸು : ತ್ತುಂ॥ (೨-೯೨) 

ಮದನ ದಾ। ವಾಗ್ನಿಯಂ ॥ ನದಿಪೆ ಮಾ। ಡಿದ ಕಾಮ। 

ನದಿಯೆನಿ। ಸುವುವು। ದಿವಿಜ:ದಂ। ಪತಿ ಶತ। 

ದೊದವಿದ। ರತದ । ಪದನ : ಲ್ಲಿ (೨-೯೩) 

೬ ೪ 

ಎಯ್ದದ ಬಗೆಯನೆ ॥ ಮೆಯ್ದಪ್ಪಂ । ತೆನಿತು। 

೪ 
ಮೆಯ್ದರೆಮಧುವರ್‌ । ಬಂಧ : ರೂ । ಪಿಂಗಾ। 
ಯ್ದೊಯ್ದನ್ನ | ನಪ್ಪ । ಪರಮ : ನಂ ॥ (೧೦-೯೧) 
ಅಂತುಮಾ । ರೂಪನೆ ॥ ಚಿಂತಿಸಿ । ಚಿಂತಿಸಿ । 
ಕಾಂತೆಯರ್‌ | ಪತಿಗೆ | ರತಿಸೋ : ಲ್ರ । ಕೆಂದಳಿ। 
ರಂತಲ ರ್ಗಣೆಗೆ /ಡೊಣೆಯಾ : ದರ್‌ ॥ (೧೦-೯೨) 
ಪಂಪನ ಆದಿಪುರಾಣ : 


ಢಿ 3 
ವರದತ್ತಂ । ಮೊದಲಾಗೆ ॥ ಧರಣೀಶ | ರವರ್ಗೆಲ್ಲಂ । 

pk 

ಸುರಲೋಕಂ । ಸುವಿಧಿ | ಯೊಡನಾ : ದು । ದಂತುಟೆ | 
೪ 


ನೆರೆದ | ರನಿತೀ । ಸುರಲೋ : ಕಂ ॥ (೬-೧೪) 

ಸುರಯಿಯೊಳ್‌ ಗಿಳಿ ಮಗು ॥ ಟ್ವರಗಿಳಿ । ಬಿರಯಿಗೆ । 
೪ 

ಮೊರೆವಂತೆ । ಮೊರೆವ । ಮಣಿದುಂ : ಬಿ | ತಳಿರೊಳ್‌ 

ಪರಭ್ಯೃತಂ । ಮಗುಟ್ವ | ಪರಭ : ತಂ ॥ (೬-೧೦೦) 

ಈ ತ್ರಿಪದಿಗಳಲ್ಲಿ ೫ ಮಾತ್ರೆಗಳ ಗಣದ ಓಟವಿಲ್ಲ; ಕೆಲವುಕಡೆ ೫ ಮಾತ್ರೆ ಇರಬೇಕಾದಲ್ಲಿ, ೬ ಆಥವಾ ೪ ಮಾತ್ರೆ 
ಕಾಣುತ್ತವೆ. ಇವು ಮಾತ್ರಾಗಣದ ಮೇಲೆ ಕಟ್ಟಿದುವಲ್ಲ; ಅಂಶಗಣದ ಮೇಲೇ ಕಟ್ಟಿದುವು; ಹೇಗೆಂದರೆ- ಗೆಂ.ದಾ. ಗಂ. | 
ವಿಪ . ರೀ. ತಂ। ಸಹ. ಕಾ. ರಾ । ಸಾ. ರಾ. ನೋ । ಮೆ. ಯ್ಚ. ಪುಂ ವರ. ದ. ತ್ತಂ । ವರ. ರ್ಗೆ. ಲ್ಲಂ । ಸುರ. ಲೋ. 
ಕಂ। ಇವೆಲ್ಲಾ ಮೂರಂಶದ ಗಣಗಳು: ಕಹ. ದ. ಮ । ವಹ. ಭಾ. ಷು ವಾ. ಗ್ನಿ.ಯಂ | ಎ.ಯ್ದ. ದ । ಕಾಂ. ತೆ, 
ಯರ್‌ ಪರ. ಭೃ. ತಂ ॥ ಎ೦ಬುವೂ ಮಾತ್ರೆಯ ವಿವಕ್ಷೆಯಿಲ್ಲದೆ ಅಂಶದ ವಿವಕ್ಷೆಯಿಂದ ಮೂರಂಶದ ಗಣಗಳು. ಈ 
ತ್ರಿಪದಿಗಳಲ್ಲಿ ಎರಡ೦ಶ ಮೂರಂಶದ ಗಣಗಳು (ಎಂದರೆ, ಬಹ್ಮ ವಿಷ್ಣುಗಳು) ಬೆರೆದಿವೆ. 

ನಾಗವರ್ಮನು ಹೇಳಿರುವ ಲಕ್ಷಣ ಹೀಗಿದೆ: 

ಬಿಸರುಹೋ । ದೃವಗಣ೦ ॥ ರಸದಶ | ಸ್ಥಾನದೊಳ್‌ | 

ಬಿಸರುಹ । ನೇತ್ರ | ಗಣಮೆ ಬ । ರ್ಕುಟೆದುವು | 

ಬಿಸರುಹ । ನೇತ್ರೇ । ತ್ರಿಪದಿಗೆ ॥ (೫-೨೪೮) 


ಇದು- ವಿ|।ವಿ|॥ವಿ | ವಿ 


ಡೆ 
ವಿ।ಬ್ರ1ವಿ1ವಿ! 
೧೦ 
ವಿ।ಬ್ರ!।ವಿ॥ 
ಎಂದು ಹೇಳಿದ ಹಾಗಾಯಿತು. 
ಮೇಲೆ ನಾವು ನೋಡಿದ್ದರಲ್ಲಿ ೬, ೧೦ ನೆಯ ಸ್ಥಾನದಲ್ಲಿ ನಿಯತವಾಗಿ ಬರುವುದಲ್ಲದೆ, ಬ್ರಹ್ಮಗಣ (ಎಂದರೆ 
ಎರಡಂಶದ ಗಣ) ಮಿಕ್ಕ ಕಡೆಯಲ್ಲೂ, ವಿಷ್ಣು ಎಂದರೆ ಮೂರಂಶದ ಗಣವಿರಬೇಕಾದಲ್ಲಿಯೂ ವಿಕಲ್ಲದಿಂದ 
ಬರಬಹುದಾಗಿದೆ: (೪ ಎಂದು ಗುರುತು ಮಾಡಿರುವ ತೆನಿ, ತು | ಪಿಂ. ಗಾ । ನೆರೆ. ದ। ತಳಿ, ರೊಳ್‌). ಇದಲ್ಲದೆ 
ಪುನರಾವೃತ್ತಿಯ ವಿಷಯವನ್ನೂ ನಾಗವರ್ನನು ಎತ್ತಿಲ್ಲ ಮತ್ತು ಅವನ ಪದ್ಯವನ್ನೂ ಮೇಲೆ ಕೊಟ್ಟಿರುವ ಪದ್ಯಗಳಲ್ಲಿ 
ದಿವಿಜದಂ | ಬಂಧ ರೂ । ಯೊಡನಾದು | ಎಂಬ ಸ್ಥಳಗಳನ್ನೂ ನೋಡಿದರೆ, ಜನರ ಹಾಡಿನ ಧಾಟಿಯನ್ನು ಈ ಕವಿಗಳು 
ಗಮನಿಸಿದರೇ ಎಂಬ ಪ್ರಶ್ನೆ ಏಳುತ್ತದೆ. ಕೆಲವು ಕಡೆ ನಿಯತವಾದ ಯತಿಯನ್ನು ಮೀರಿದ್ದಾರೆ. 


(1) ಈಗ ಹಳಗನ್ನಡ ಕಾಲದ ಶಾಸನಗಳಲ್ಲಿ ದೊರೆತಿರುವ ಕೆಲವು ತ್ರಿಪದಿಗಳನ್ನು ಪರೀಕ್ಷಿಸೋಣ: 


ಬಾದಾಮಿಯ ಶಾಸನ: ಸುಮಾರು ಕ್ರಿಶ. ೭೦೦: (ಶಾಸನ ಪದ್ಯಮಂಜರಿ ೪. ಪು. ೨.) 
ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ | 
ಬಾಧಿಪ್ಪ ಕಲಿಗೆ ಕಲಿಯುಗ । ವಿಪರೀತನ್‌ 
ಮಾಧವನೀತನ್‌ ಪೆಜನಲ್ಲ ॥ 


(ಗೆರೆಗಳು ಮೂಲದಲ್ಲಿದ್ದಂತೆ ಕೊಟ್ಟಿದೆ. ಎರಡನೆಯ ಪಂಕ್ತಿಯ ಗೆರೆ ಪುನರಾವೃತ್ತಿಯನ್ನು ಸೂಚಿಸುತ್ತದೆ.) 


ಒಳ್ಳಿತ್ತ * | ಕೆಯ್ದೊರಾರ್‌ | ಪೊಲ್ಲದು | ಮದಅಂತೆ | * (ತ್ತನ್‌? ತ್ತು?) 
ಬಲ್ಲಿತ್ತು | ಕಲಿಗೆ /ವಿಪರೀ : ತಾ * । ಪುರಾಕೃತ * (ತಂ?) 
ಮಿಲ್ಲಿಸಂ ಧಿಕ್ಕು । ಮದು ಬಂ : ದು ॥ 


ಕಟ್ಟಿದ | ಸಿಂಘಮನ್‌ । ಕೆಟ್ಟೊದೇ । ನೆಮಗೆಂದು 
ಬಿಟ್ಟವೋಲ್‌ । ಕಲಿಗೆ । ವಿಪರೀತ೦ । ಗಹಿತರ್ಕಳ್‌ 
ಕೆಟ್ಟರ್‌ ಮೇಣ್‌ । ಸತ್ತ । ರವಿಚಾರಂ ॥ 


ಷಿಕಾರಿಪುರದ ಶಾಸನ: ಸುಮಾರು ಕ್ರಿ.ಶ, ೧೦೭೧: (ಶಾಸನಪದ್ಯಮಂಜರಿ, ೩೦. ಪು, ೧೯) 


ಮುಕ್ತಿ ಶ್ರೀಸತಿಗನು । ರಕ್ತಂ ಸಂಸಾರ ವಿ । 
ರಕ್ತಂ ನಿರ್ವಿಷಯ ನಿರಪೇಕ್ಟಂ ಶುಚಿಜೀವ । 
ನ್ಮುಕ್ತಂ ನಿರ್ವಾಣಿ ಗುಣಗಳ್ಳಂ ॥ 


ಅಜೆವಣ್ಮು ವೈರಾಗ್ಯಂ (ತಳೆಸಲವಭ್ಯಾಸಂ | 

ನೆಆ್‌ ಭಕ್ತಿ ಶಾಂತಿ ಧೃತಿ ತುಷ್ಲಿಯೆಂಬಿವ । 

ರ್ಕೆಟ್‌ವಟ್ಟಾಗಿರ್ದಂ ಗುಣಗಳ್ಳಂ ॥ 

(ಗೆರೆಗಳು ಮೂಲದಲ್ಲಿದ್ದಂತೆ ಕೊಟ್ಟಿದೆ. ಒಂದನೆಯ ಪಂಕ್ತಿಯ ಗೆರೆ ಯತಿಯನ್ನು ಸೂಚಿಸುತ್ತದೆ ) 


ಈ ತ್ರಿಪದಿಗಳೂ ಕಾವ್ಯಗಳ ತ್ರಿಪದಿಗಳಂತೆ ಅಂಶಗಣಗಳಿಂದ ಕಟ್ಟಿದುವು. ಇಲ್ಲಿಯೂ ಯತಿಯನ್ನು ಮೀರಿರುವುದು 
ಕಾಣುವುದು. ಮೊದಲನೆಯದರಲ್ಲಿ ಒಂದನೆಯ ಪಾದದಲ್ಲಿ ಒಳಪ್ರಾಸಕ್ಕೂ ಭಂಗ ಬಂದಿದೆ. 


ಒಟ್ಟಿನ ಮೇಲೆ ಈ ವಿಮರ್ಶೆಯಿಂದ ತ್ರಿಪದಿ ಅಂಶಗಣದಿಂದ ಮಾತ್ರಾಗಣಕ್ಕೆ ತಿರುಗಿರುವುದೂ, ಅದರ ಯತಿ, 
ಒಳಪ್ರಾಸ, ಪುನರಾವೃತ್ತಿ ಮುಂತಾದ ಮುಖ್ಯ ಲಕ್ಷಣಗಳು ಈಗಲೂ ಉಳಿದಿರುವುದೂ ವ್ಯಕ್ತವಾಗದೆ ಇರಲಾರದು. 


ಇದಲ್ಲದೆ, ಮೇಲೆ ೬. ೧೦ನೆಯ ಸ್ಥಳಗಳಲ್ಲಲ್ಲದೆಯೂ ವಿಷ್ಣುಗಣಕ್ಕೆ ಬದಲು ಬ್ರಹ್ಮಗಣ ಬಂದಿರುವುದನ್ನು, ಮತ್ತು 
ನಾವರ್ಮನ 
ಚಿತ್ರ: (೫-೨೪೯) 
ರು।ವಿ।ವಿ।ವಿ 
ವಿ।ಬ್ರ|।ವಿ1ವಿ! 
ವಿ।ಬ್ರ।ವಿ॥ 
ಮತ್ತು ಚಿತ್ರಲತಿಕೆ : (೫- ೨೫೦) 
ರು।ವಿ।ವಿ।ವಿ। 
ವಿ।ಬ್ರ|।ವಿ1ವಿ! 
ವಏಟ।ಬ್ರ।ರು॥ 
-ಈ ಪದ್ಯಗಳ ಲಕ್ಷಣವನ್ನು ನೋಡಿದರೆ ಮೊದಲು ಮೊದಲು ತ್ರಿಪದಿಯ ವಿಷ್ಣುಗಳಿಗೆ ಬದಲಾಗಿ ಬ್ರಹ್ಮ ಅಥವಾ 
ರುದ್ರ ಗಣಗಳು ಬರಬಹುದಾಗಿದ್ದಿತೆ೦ದು ತೋರುತ್ತದೆ; ಸಂಗತಿ ಹಾಕಿ, ಹಾಡಿನ ಧಾಟಿ ಕೂಡಿಬಂದರೆ ಸರಿ. 
ತ್ರಿಪದಿಯ ರಚನೆಯನ್ನು ನೋಡಿದರೆ ಇದು ಮೊದಲು ಎರಡು ಸಾಲಿನ ಹಾಡಾಗಿದ್ದು, ಈಗಿನ ಎರಡನೆಯ ಸಾಲಿನ 
೩ನೆಯ ಗಣದಿಂದ ಕೊನೆಗಂಡು, ಆಮೇಲೆ ಮತ್ತೊಂದು ಮೂರಂಶದ ಗಣ ಸೇರಿ. ಎರಡನೆಯ ಪೂರ್ಟದ ಪಾದ ಮತ್ತೊಮ್ಮೆ 
ಮಗುಚಿಬಂದು. ಮೂರು ಸಾಲಾಯಿತೆಂದು ಊಹಿಸಬಹುದಾಗಿದೆ. 
ಹೇಗೆಂದರೆ: ೩ 1೩ ॥೩1೩| 
೩1೩1೨ ಇ ೧. 
+೩ 
೩.೩1೨ +O 
ಈಗಲೂ ಈ ಮಟ್ಟನ್ನು ರಾತ್ರಿ ಕಾಲದಲ್ಲಿ ಬಂಡಿ ಹೊಡೆಯುವವರು ಹೇಳುವ ಪದಗಳಲ್ಲಿಯೂ ಲಾವಣಿಗಳಲ್ಲಿಯೂ 
ಗುರುತಿಸಬಹುದಾಗಿದೆ. ೩ನೆಯ ಗಣದ ಕೊನೆಯಲ್ಲಿ ನಿಲ್ಲಿಸಿ, ಪುನರಾವೃತ್ತಿ ಮಾಡುವುದಕ್ಕೆ ಈ ಉತ್ಪತ್ತಿ ಕಾರಣವಿಬಹುದು. 
ಪುನರಾವೃತ್ತಿಯಿ೦ದ ಮೊದಲನೆಯ ಪದ್ಯವನ್ನು ಎರಡು ಸಲ ಹೇಳಿದಂತಾಗುತ್ತದೆ. 
ತಮಿಳಿನಲ್ಲಿ ಕುಜಳ್‌ ಮತ್ತು ವೇಣ್ಣಾವೃತ್ತಗಳನ್ನು ಹೋಲಿಸಿದರೆ ಈ ರಹಸ್ಯ ಮನದಟ್ಟಾಗುವುದು. ಇದನ್ನು ಮುಂದೆ 
ಹೇಳಲಾಗುತ್ತದೆ. 


೨. ಅಕ್ಷರ. 
% 
ನಾಗವರ್ಮನು ೫ ಅಕ್ಕರಗಳನ್ನು ಹೇಳಿರುವನು: ಪಿರಿಯಕ್ಕರ, ದೊರೆಯಕ್ಕರ, ನಡುವಣಕ್ಕರ, ಎಡೆಯಕ್ಕರ, ಕಿಚೆಯಕ್ಕರ, 
ಇವಕ್ಕೆ ತೆಲುಗಿನಲ್ಲಿ ಕ್ರಮವಾಗಿ ಮಹಾಕ್ಕರ, ಮಧ್ಯಾಕ್ಕರ, ಮಧುರಾಕ್ಕರ, ಅ೦ತರಾಕ್ಕರ, ಅಲ್ಲಾಕ್ಕರ ಎಂದು ಹೆಸರು. (ಮಧ್ಯಾಕ್ಕರ, 
ಮಧುರಾಕ್ಕರ ಎಂಬ ಹೆಸರುಗಳು ಹೊಂದಿಕೆಯಿಲ್ಲ) ಇವುಗಳ ಲಕ್ಷಣ: 


ಹೆಸರು ಗಣ ನಾಗವರ್ಮ ಅಪ್ಪಕವಿ 
(; ಪಿರಿಯಕ್ಕರ ೭ ೧ಬ್ರ ವಿ, ೧ ೧ಸೂ, ೫ ಇಂ, ೧ ಯತಿ ೪ ನೆಯ 
ಅತ ಚ ಗಣದ ಮುಂದೆ 
ಬ್ರ ದೊರೆಯಕ್ಕರ ೬ ೨ವಿ, ೧ಬ್ರ ೨ವಿ, ಯತಿ ೩ ನೆಯ 


೧ಬ್ರ ಗಣದ ಮುಂದೆ 


೩.  ನಡುವಕ್ಕರ ೫ ೧ಬ್ರ ೩ವಿ, ೧ (ನಾಗವರ್ಸನಂತೆಯೆ: ಯತಿ ೩ ನೆಯ 


ರು, ಗಣಗಳಿಗೆ ಸೂರ್ಯ... ಗಣದ ಮುಂದೆ 

೪.  ಎಡೆಯಕ್ಕರ ೪ ೧ಬ್ರ ೨ ವಿ, ಇಂದ್ರ, ಚ೦ದ್ರ, ಯತಿ ೨ ನೆಯ 
೧ರು, ಎಂಬ ಸಂಕೇತ ) ಗಣದ ಮುಂದೆ 

೫. ಕಿಚೆಯಕ್ಕರ ೩ ೨ವಿ, ೧ರು ಯತಿ ೨ ನೆಯ 
ಗಣದ ಮುಂದೆ 


(ತಮಿಳಿನ ಆಶಿರಿಯ ವಿರುತ್ತಗಳಲ್ಲಿ ಕೆಲವನ್ನು ಇವು ಹೋಲುವುವು) 
ಇವುಗಳಲ್ಲೆಲ್ಲಾ ಪಿರಿಯಕ್ಕರವೇ ಪ್ರಸಿದ್ಧ. ಮಿಕ್ಕುವು ಇನ್ನೂ ಎಲ್ಲಿಯೂ ಸಿಕ್ಕಿಲ್ಲ. ಪಿರಿಯಕ್ಕರದ ಲಕ್ಷಣವನ್ನು 
ನಾಗವರ್ಮನು ಈ ರೀತಿ ಹೇಳಿದ್ದಾನೆ: 
೫] ವಿ ವಿ ವಿ ವಿ ವಿ ರು 
ಮೊದಲೊ । ಳಜಗಣಂ। ಕುಂದದೆ! ಬರ್ಕತ್ನ ಮಯ್ದುಗ। ಇಂಗಳೆ | ಎಷ್ಟುವಕ್ಕುಂ। 
ಬ್ರ ಬ್ರ ವಿ ವಿ ವಿ ವಿ 
ತುದಿಯೊ | ಳೆಂಬಾ । ತಾಣದೊ | ಳೆಲ್ಲಿಯುಂ । ಕಂದರ್ಪ । ರಿಪುಗಣಂ । ನೆಲಸಿ ನಿಲೈೆ | 
ಪದದೊ | ಳೆರಡೆಂಬ । ಸಂಖ್ಯೆಯೊ | ಳಾಅಖೊ | ಳಜಗಣಂ | ಸಮವಾಯ | ಮಪ್ಪೊಡಕ್ಕುಂ। 
ಸದಮ । ಳೇಂದು ನಿ | ಭಾನನೆ । ನಾಕಿಗ । ನಿಷ್ಠದಿ । ನಿಂತಿದು | ಪಿರಿಯಕ್ಕರಂ ॥ 


ಇಲ್ಲಿ ಸಾಮಾನ್ಯ ಲಕ್ಷಣವಾದ 1 ವ್ರ. 5 ವಿ. 1 ರು. ಎಂಬುದರ ಜೊತೆಗೆ ಕೆಲವು ಕಡೆ ವಿಷ್ಣು ಗಣಕ್ಕೆ ಬದಲು 
ಬ್ರಹ್ಮಗಣ ಬರಬಹುದೆಂದು ಹೇಳಿದೆ. ಆದರೆ ಎಲ್ಲಿ ಎಂಬುದು ಸ್ಪಷ್ಟವಿಲ್ಲ ಮೂರನೆಯ ಪಾದದ ಪಾಠ ಕೆಟ್ಟಿದೆ. 
ಪಾಠಾ೦ತರಗಳು : ಸಂಖ್ಯೆಯೊಳ್‌ ನಾಲ್ಕಳೊಳಜಗಣಂ' ಪದಾಂತ್ಯದೊಳೆರಡೆಂಬ ಸಂಖ್ಯೆಯೊಳಂ ಜಗಣ೦- ಎಂದಿವೆ. 
(ಛಂದೋಂಬುಧಿ, ಕಾವ್ಯಕಲಾನಿಧಿ ಪ್ರಕಟನೆ, ಪುಟ 75). ಎರಡು ನಾಲ್ಕನೆಯ ಗಣಗಳಲ್ಲಿ ಬ್ರಹ್ಮಗಣ ಬರಬಹುದೋ, 
ಅಥವಾ ಎರಡು, ಆರರಲ್ಲಿಯೋ ಸ್ಪಷ್ಟವಿಲ್ಲ; ಅಥವಾ ಪ್ರತಿಪಾದದಲ್ಲಿಯೋ, ಎರಡನೆಯ ಪಾದದಲ್ಲಿ ಮಾತ್ರವೋ ಅದೂ 
ಸ್ಪಷ್ಟವಿಲ್ಲ; ತ್ರಿಪದಿಯಲ್ಲಿ ಹೇಗೋ ಹಾಗೆ ಅಕ್ಕರದಲ್ಲಿಯೂ (ಹಾಡಿನ ಧಾಟಿ ಕೂಡಿಕೊಂಡರೆ ಸರಿ) ವಿಕಲ್ಲವಾಗಿ ಎಲ್ಲಾದರೂ 


ಬರಬಹುದೆಂದು ಹೇಳಬಹುದೆ? ವಿಚಾರಮಾಡಬೇಕು. 


ಜೈನಕಾವ್ಯಗಳಲ್ಲಿ ಒಂದೆರಡು ಪಿರಿಯಕ್ಕರಗಳಿರುವುದುಂಟು : ಇವುಗಳನ್ನು ಯಾವ ಧಾಟಿಯಲ್ಲಿ ಅನ್ನುತ್ತಿದ್ದರೋ 


ತಿಳಿಯದು. ಕೆಳಗೆ ಕೆಲವನ್ನು ಕೊಟ್ಟು ಗಣ ವಿಭಾಗ ಮಾಡಿದೆ. 
ಪಂಪನ ಆದಿಪುರಾಣ: 


ಜ್ಜ ವಿ ವಿ ವಿ ವಿ ವಿ ರು 
ಈಗಳ್‌ | ನೀನಿರ್ದು | ನೋನಿಸೆ | ನೋಂತು ಮ | ಹಾಬಳಂ | ಲಲಿತಾಂಗಂ | ವಜಜಂಘಲಂ । 
ಬ್ರ 
ಭೋಗ । ಭೂಮಿಜಂ । ಶ್ರೀಧರ | ದೇವಂ | ಸುವಿಧಿ ನ । ರಾಧಿಪ । ನಚ್ಛುತೇಂದಂ 
ಬ 


ವು 


ಸಾಗ | ರಾಂತಂ | ನೆಲನೆನಿ | ತನಿತುಮಂ । ಚಕ್ರದಿ೦ । ಬೆಸಕೆಯ್ಸಿ | ವಜನಾಭಿ । 


ಬ್ರ 
ಯಾಗಿ । ಸರ್ವಾರ್ಥ । ಸಿದ್ದಿಯೊಳ್‌ । ಪುಟ್ಟಿ | ಭರತದೊ । ಳಿನ್ನಾದಿ | ದೇವನಪ್ಪೊಂ ॥ (೨-೪೪) 


ಇಲ್ಲಿ ಎರಡನೆಯ ಪಾದದ ನಾಲ್ಕನೆಯ ಗಣ, ಮೂರನೆಯ ಪಾದದ ಎರಡನೆಯ ಗಣ, ನಾಲ್ಕನೆಯ ಪಾದದ 


ನಾಲ್ಕನೆಯ ಗಣ, ವಿಷ್ಣುವಿಗೆ ಬದಲಾಗಿ ಬ್ರಹ್ಮವಾಗಿದೆ. 
ಬ ಬ 


ಮು ನು 


ನಿಜತ | ನೂಭವ । ರೈಸಾ | ಸಿರ್ವರ್‌ | ಪದಿನಾಜು । ಸಾಸಿರ್ಬರ್‌ । ಮಕುಟಬದ್ಧರ್‌ | 


? ಅಪ್ಪಕವಿಯಲ್ಲಿ ಎರಡು, ನಾಲ್ಕು ಎಂದು ಹೇಳಿದೆ. 


ನಿಜಲ । ತಾಂಗಿಯ । ರಯ್ವತ್ತು । ಸಾಸಿರ್ವ | ರೆಣ್ಣರು | ಮಣುಗಿನ । ಸೋದರರ್ಕಳ್‌ । 
ನಿಜಸ । ಹಾಯಂ ಗೃ | ಹಪತಿ ರ | ತ್ನಂ ಧನ | ದೇವನಂ । ಬೆರಸಾಗಳ್‌ | ವಜನಾಭಿ । 
ನಿಜದ | ರೂಪುಮಂ । ನಿರ್ಗಂಥ । ರೂಪುಮಂ ಕೈ ಕೊಂಡೇ | ನೆಗಟ್ಟನಿ೦ | ತೀಮಾಲ್ಡ್‌ಯಿಂ (೬-೨೭) 


ಇಲ್ಲಿ ಮೊದಲನೆಯ ಪಾದದ ಮೂರು ನಾಲ್ಕನೆಯ ಗಣಗಳು ಬ್ರಹ್ಮ 
ಪಂಪಭಾರತ ೫ನೆಯ ಆಶ್ವಾಸ: ೨೬, ೪೧, ೪೩, ೪೬, ೪೭- 
೨೬, ಎರಡನೆಯ ಪಾದ: 
ಪು.ಟ್ಟಿ।ದಾ.ನೆ.ಯ |ನಾ.ನೆ. ಗಳ್‌. । ಗೆಲೆ.ವರೆ. | ಕುದುರೆ.ಗಳ್‌. ಕುದು.ರೆ.ಯಂ.| 
ಕೀ.ಲ್ಮಾಡೆ॥ 
ಇದನ್ನು 'ಕೀ. ಲು. ಮಾ. ಡೆ.' ಎಂದುಚ್ಛರಿಸಬೇಕಾಗಿದೆ : ಇಲ್ಲದಿದ್ದರೆ ವಿಷ್ಣುವಾಗುತ್ತದೆ. 
೪೩, ಎರಡನೆಯ ಪಾದ : 
ಪುಗಿಲಂ | ಹೋಗಂ | ಬಾರಿಯಂ | ಸನ್ನೆಯಂ | ನೂಖವ | ಮರ್ಚುವ । ನಿಲ್ಪೆಡೆಯಂ | 
ಇಲ್ಲಿ ಎರಡನೆಯ ಗಣ ಬ್ರಹ್ಮ 
ನಾಲ್ಕನೆಯ ಪಾದ : 
ಬಗೆದಾಗ । ಳರಸರೊ | ಳೆಲ್ಲ ಕೇಳ್‌ | ನೀಂ ಬಲ್ಲೆ । ಬೇಂಟೆಕಾ | ಅರೊಳೆಲ್ಲಂ । ಮಾನೆ ಬಲ್ಲೆಂ॥ 
ಇಲ್ಲಿ ಮೊದಲನೆಯ ಗಣ ಬ್ರಹ್ಮಕ್ಕೆ ಬದಲು ವಿಷ್ಣು. 
೪೬, ನಾಲ್ಕನೆಯ ಪಾದದಲ್ಲಿಯೂ ಹೀಗೆಯೇ ಇದೆ : 
ಸಿಲೆಯ ಮೇ | ಲಾದೊಡಂ | ಶಕುನಮಂ । ನಿಜೆಪಂತೆ । ನಿಚೆಸುವೆ೦ | ಪಂದಿಯಂ | ನೀಂ 
ಮೆಚ್ಚಲುಂ॥ 
೪೭, ನಾಲ್ಕನೆಯ ಪಾದ : 
ಬಸನಮೆಂ | ದಜೆಯದೇ । ಳಿಸುವರ್‌ | ಬೇಂಟೆಯಂ | ಬೇಂಟೆಯೆ | ಬಿನದಂಗ । ಳರಸಲ್ತೇ ॥ 
(ಅರಸನಲ್ಲೇ) 
೭ ನೆಯ ಆಶ್ವಾಸ, ೨೮ : 
ಪಿರಿಯ ಮ | ರಂಗಳೆ | ಮಾಡ | ಮಾಗೆ । ಪೊಳೆವೆಳ | ದಳಿರ್ಗಳೆ | ಸೆಜ್ಜೆಯಾಗೆ | 
ಪಿರಿಯ | ಮಡುಗಳೆ | ಮಜ್ಜನ | ಮಾಗೆ | ಪೊಸನಾರೆ | ದೇವಾಂಗ । ವಸ್ತ್ರಮಾಗೆ 
ಪರೆದ ತ | ಅಗೆಲೆಯೆ । ಪರಿಯಣ | ಮಾಗೆ | ಪಣ್ಣಲ । ಮೆತ್ತಿದ | ಬೋನೆಮಾಗೆ 
ಸಿರಿಯ | ಮಹಿಮೆಯಂ । ಮೆಜ್‌ಯಲೇ । ನಾರ್ತುದೋ ಬನದೊಳಿ | ರ್ಷಿರವಾ | ಪಾಂಡವರಾ॥ 
ಇಲ್ಲಿ ಮೊದಲನೆಯ ಗಣ ವಿಷ್ಣುವಾಗಿರುವುದೂ, ಶಿ ೪ ೬. ರಲ್ಲಿ ಬ್ರಹ್ಮವಿರುವುದೂ ಕಾಣುತ್ತದೆ. ಮೂರನೆಯ 
ಪಾದದಲ್ಲಿ, ಪರೆದ | ತಣ. ಗೆ. ಲೆ. ಯೆ । ಎಂದು ವಿಭಾಗಮಾಡಿದರೆ ೨ನೆಯ ಗಣ ರುದವಾಗುತ್ತದೆ. 
ಪೊನ್ನನ ಶಾಂತಿಪುರಾಣ : ೧೦ನೆಯ ಆಶ್ವಾಸ, ೯, ೬೬, ೬೭, ೮೭- 
೯ನೆಯ ಪದ್ಯದಲ್ಲಿ : 
ನಿಡಿಯ । ಬಳ್ಳಿಯ । ತುಖುಗೆವೆ | ಗಣ್ಗಳ೦ । ಕೆನ್ನೆಯ । ನೆಯ್ದಿದ | ಪುರ್ವಗಳಂ | 
ಪೊಡವಿ ಷಟ್ಟಂಡ । ಕೃಡಿಯಿಡು | ವಡಿಗಳ೦ । ತೊಳಗಿ । ಬೆಳಗುವ । ಪೆಜ್‌ನೊಸಲಂ॥ 
ಇಲ್ಲಿ ೫ನೆಯ ಗಣದಲ್ಲಿ ಬ್ರಹ್ಮ 
೬೭ನೆಯ ಪದ್ಯದಲ್ಲಿ- ಎರಡನೆಯ ಪಾದ : 
ಮುದದೆ | ತಲೆಯೊಳ್‌ | ಹೊತ್ತಂ | ತಿರ್ಪವು | ಮೇರುವೆಂ । ತಂತತಿ । ವಿಭಕ್ತಂ (ಗಳ್‌?) 
ಇಲ್ಲಿ ೨, ೩ನೆಯ ಗಣಗಳಲ್ಲಿ ಬ್ರಹ್ಮ 
೮೭ ನೆಯ ಪದ್ಯದಲ್ಲಿ- ಒಂದನೆಯ ಪಾದ : 
ನಡೆಯೆ । ನಡೆದುಂ । ಕುಳ್ಳಿರೆ | ಕುಳ್ಳಿರ್ದುಂ. .. 
ಕಾದಂಬರಿಯಲ್ಲಿ : ೫೪೯, ೫೫೨, ೫೬೬: 
೫೪೯. ೧ ಧೀರನ | ಪುನುಮಂ ಹಾ । ಸ್ಯಂ ಮಾಟ್ಬಳ್‌ । ಮರುಳೆಂಬಿನಂ (ರುದ?) 


ಪಾವೆಂದು | ದಾಂಟುವ | ಳಭಿಜಾತನಂ । 
೩ ಭಾರ | ತೀಶನ೦ । ಸೋಂಕಳ್‌. . . , , 
೫೫೨. ೩, ೪- ಮಿಸುಪ | ಚಿತ್ರಕ್ಕೆ ಕ೦ದಿಪ । ಕರ್ದೊಗೆ | ಧರ್ಮವೆಂ । ಬಿಂದು | ಮಂಡಲಕ್ಕೆ | 
ಮುಸುಕುವ । ಕಾಳರಾ | ಹುವಿನ ನಾ | ಲಗೆಯೆನಿ | ಪ ಸಿರಿಯಂ । ಬಣ್ಣಿಪಂ । ಗಾಂಪನಲ್ಲೇ ॥ 
ಪಂಪರಾಮಾಯಣ : ೬ ೭೩ ; 
ಸಾವ । ಪುಟ್ಟುವ | ಭಯಮಂ ಸಂ | ಸಾರಮಂ । ಸಪ್ತಧಾ | ತುಜಮಂ ದೇ | ಹಸ್ಥಿತಿಯ 
ನಾವ | ವಸ್ತುವ । ನುಂಡೊಡಂ | ತಣಿಯದ । ಕಾಂಕ್ಷೆಯಂ । ಬಗೆದು ತನ್ನೊ | 
ಳೇವು | ದೀತೊಡ | ರ್ಪೆನಗಿದೇ । ಕೆಂದು ದ | ಶರಥಂ । ಭಾವಿಸಿ । ಭಾವಿತಾತ್ಮಂ | 
ಭಾವಿ । ತಾತ್ಮನಂ । ಪರಮಯೋ | ಗೀಂದನಂ | ಬೀಟಸ್ಕಾಂಡ ಯೋಧ್ಯೆಗೆ | ಬಂದನಾಗಳ್‌ ॥ 
ಇಲ್ಲಿ ಎರಡನೆಯ ಪಾದದಲ್ಲಿ ಆರೇ ಗಣಗಳಿವೆ : ಒಂದು ಗಣ ಬಿಟ್ಟು ಹೋಗಿದೆಯೋ ಹೇಗೋ? ಮೂರನೆಯ 
ಪಾದದಲ್ಲಿ ೫ರಲ್ಲಿ ಬಹ್ಮ. 
ಅಗ್ಗಳನ ಚಂದ್ರಪ್ರಭಪುರಾಣ : ಆಶ್ವಾಸ ೪, ೧೮ : 
ತೊಟ್‌ಯಲೆಂ | ದಿರ್ಪರಾ | ಜ್ಯಮನಾಳು | ತಿರ್ದುಂ | ಮಣಟ್‌ಯಲೆಂ | ದಿರ್ದ ಬಂ । 
ಧು ಸಮೂಹಮಂ। 
ನೆಜಪ । ಲೆಂದಿರ್ದ । ಸತ್ತಪೋ । ವೃತ್ತಿಯಂ । ಮ್‌ೌದಂತೆ । ರಾಗ ವಿ | ಹ್ಹಳತೆಯಿಂದಂ | 
ತೊಜ್‌್‌ಯದೆ । ಮಜ್‌ಯದೆ । ನೆಜಪದಾ । ಯುಷ್ಕಂ । ಪಜೆಪಡು । ವಾಗಳ । ಬೆರ್ಚಿದಂತೆ । 
ಮಹಖುಗುವ | ಮರುಳಿಂ । ಗಾರಯ್ವ | ವಿಭವಂ | ಮಜುಭವಂ | ನಾಡೆಯುಂ । ವ್ಯರ್ಥಮಲ್ತೇ॥ 
ಶಾಸನಗಳಲ್ಲಿಯೂ ಪಿರಿಯಕ್ಕರವುಂಟು : ಉದಾಹರಣೆಗಾಗಿ ಶ್ರವಣಬೆಳ್ಗೊಳ (ಎರಡನೆಯ ಮುದ್ರಣ- 
೧೩೩, ಪುಟ ೬೧) 
ಒಳಗ೦ | ದಕ್ಷಿಣ । ಸುಕರ ದು | ಷ್ಠರಮಂ । ಪೊಣಅಗಣ । ಸುಕುರ ದು | ಷ್ಠರ ಭೇದಮಂ । 
ಒಳಗೆ | ವಾಮದ | ವಿಷಮಮ | ನಲ್ಲಿಯ । ವಿಷಮ ದು | ಷ್ಠರಮ ನ್ನಿ । ನ್ನದಜಪೊಣಗ | (9) 
ಗಳಿಕೆ | ಯೆನಿಪತಿ | ವಿಷಮಮ । ನದಣತಿ | ವಿಷಮ ದು | ಷ್ಠರಮೆಂಬ । ದುಷ್ಕರಮಂ | 
ಎಳೆಯೊ । ಳೊರ್ಬನೆ । ಚಾರಿಸಲ್‌ | ಬಲ್ಲಂ ನಾ । ಲ್ಯು ಪ್ರಕ | ರಣಮುಮ । ನಿಂದ್ರರಾಜಂ ॥ 
ಒಟ್ಟಿನ ಮೇಲೆ ಪಿರಿಯಕ್ಕರದ ಲಕ್ಷಣವನ್ನು ಹೀಗೆ ಹೇಳಬಹುದೆಂದು ತೋರುತ್ತದೆ : ನಾಲ್ಕು ಪಾದ: ಪ್ರತಿ 
ಪಾದದಲ್ಲಿಯೂ ಏಳು ಗಣ : ಮೊದಲು ಬ್ರಹ್ಮ ಆಮೇಲೆ ಐದು ವಿಷ್ಣು: ಕೊನೆಯಲ್ಲಿ ಒಂದು ರುದ್ರ : ವಿಷ್ಣುವಿಗೆ ಬದಲಾಗಿ 
ಹಾಡಿಗೆ ಹೊಂದಿ ಬಹ್ಮ ಬರಬಹುದು : ಮೊದಲನೆಯ ಬ್ರಹ್ಮಕ್ಕೆ ಅಪೂರ್ವವಾಗಿ ವಿಷ್ಣು ಬರಬಹುದು: ಕೊನೆಯ ರುದ್ರ 
ನಿತ್ಯ, ನ್ಯಾಯವಾಗಿ ನೋಡಿದರೆ ಒಂದನೆಯ ಮತ್ತು ನಾಲ್ಕನೆಯ ಗಣದ ಮುಂದೆ ಯತಿ. 
ಅಕ್ಕರದ ಇತರ ಪ್ರಭೇದಗಳು : ನಾಗವರ್ಮನು ಹೇಳಿರುವ ಅಕ್ಕರಿಕೆ ಮದನವತಿ, ಛಂದೋವತಂಸ, ಚೌಪದಿ, 
ಗೀತಿಕೆ, ಸಾಂಗತ್ಯ, ಏಳೆ- ಇವು ಏಳೂ ಅಕ್ಕರದ ಪ್ರಸ್ತಾರದೊಳಗೇ ಸೇರುತ್ತವೆ. ನಾಗವರ್ಮನ ಹೊರಗೆ ಈ ವೃತ್ತಗಳು 
ಸಿಕ್ಕದಿರುವುದರಿ೦ದ, ಅವನು ಕೊಟ್ಟಿರುವ ಲಕ್ಷಣಪದ್ಯಗಳನ್ನೇ ಇಲ್ಲಿ ಕೊಟ್ಟು ಗಣವಿಭಾಗ ಮಾಡಿದೆ. 
(1) ಅಕ್ಕರಿಕೆ 
ಮುರರಿಪು । ಬೊಮ್ಮಂ ॥ ಮುರರಿಪು । ಬೊಮ್ಮಂ ॥ ಮುರರಿಪು | ಶೂಲಧರರಂ ॥ 
ಸರಸದೆ । ನಿಲ್ಕುಂ ॥ ಖರಗಣ । ಮಕ್ಕುಂ ॥ ಸುರುಚಿರ । ಮಾತ್ರೆಗಳಿಂ ॥ 
ನಿರುಪಮ । ದಿಂದಂ | ಪರಿಮಿತ | ಮಪ್ಪಂ ॥ ತಿರೆ ಯತಿ | ಖತುನಿಯತಂ ॥ 
ಬರೆ ತರ । ಳಾಕ್ಷೀ ॥ ಧರೆಯೊಳಿ । ದೆತ್ತಂ ॥ ಕರಮೆಸೆ | ವಕ್ಕರಿಕೇ ॥ 
ಮೂರನೆಯ ಪಾದದಲ್ಲಿ ಪಾಠಾಂತರ : ಯತಿ ರುತುಶರದೊಳ್‌, ಯತಿ ಷಟ್‌ಶರದೊಳ್‌, ಈ 
ಪಾಠಾಂತರದ ಸಂದೇಹದ ಸ್ಥಾನವನ್ನು ಬಿಟ್ಟರೆ, ಅಕ್ಕರಿಕೆ ಸಮಪಾದವೃತ್ತದ ಹಾಗೆ ಕಾಣುತ್ತದೆ. ಮಾತ್ರಾಗಣ ಬದ್ಧವಾಗಿಯೂ 
ತಿರುಗಿದೆ. ಇದರ ಲಕ್ಷಣವೇನೋ- 
೪ ಅ ೪ ೪ ೪ ೬ 
ವಿ।ಬ್ರಗವಿ।ಬ್ರಗವಿ1ರು ॥ (ನಿಯತವಾದ ಗಣಗಳು ಮಾತ್ರ ). 


ಕಡೆಯ ರುದ್ರ ಗಣವನ್ನು ೪೨ ಎಂದು ಒಡೆದು, ಒಟ್ಟಿನ ಮೇಲೆ ನಾಲ್ಕು ಮಾತ್ರೆಯ ಆರು ಗಣಗಳು ಕಡೆಯಲ್ಲಿ 
ಒಂದು ಗುರು ಎಂದು ಹೇಳಬಹುದು. ಎರಡೆರಡು ಗಣಕ್ಕೆ ಯತಿ ಮತ್ತು ಒಳಪ್ರಾಸ ಮುಖ್ಯ. 


(1) ಮದನವತಿ 


ಮದನನ । ತಂದೆಯ | ಗಣಮವು | ವಿಷಯದೊ । ರೆ ಗುರು : ಮುಂ | 
ದೊದವಿರೆ | ಪದದೊಳ । ಮದಅವೊ । ಲಪ್ಪುದು | ಹರಪದ : ಮುಂ | 
ವಿದಿತಮು | ಪೇಂದ್ರ ಚ | ತುಷ್ಟಯ । ದತ್ತಲ ಬುಜವದ : ನೇ । 
ಮದನಹ | ರತ್ರಯ | ದಿಂ ಹರಿ | ಕಡೆಪಡೆ | ಮದನವ : ತೀ ॥ 

ಇಲ್ಲಿ ಮೂರು ರೀತಿಯಲ್ಲಿ ನಾಗವರ್ಮನು ಗಣವಿಭಾಗವನ್ನು ಸೂಚಿಸಿರುವನು. 
ಹಜವಿ೬೧ಗುಳಿವಿ೬೧ರು(ರು-೧ವಿ೬೧ಗು) 
ಹಿರು+*೧ವಿ:; 

ಮದನಹರ । ತ್ರಯದಿಂ ಹರಿ । ಕಡೆಪಡೆ ಮ । ದನವತೀ ॥ 


ಲಕ್ಷಣ ಪದ್ಯದಿಂದ ಮಾತ್ರಾಗಣಗಳೂ ಆಗಿರಬೇಕೆಂದು ತೋರುತ್ತದೆ. ೪ ಮಾತ್ರೆಯ ೫ ಗಣಗಳು + ೧ ಗುರು. 


(111) ಛಂದೋವತಂಸ 


(iv) ಚೌಪದಿ 


ಮಂದರ | ಧರಗ | ಣಮೆಸೆ । ದಿರೆ ಮೊ | ದಲೊಳೆ | 

ಬಂದಿರೆ । ಯುಂ ನಾ । ಲೈಡೆ ಬಿ | ಸರುಹ | ಜನ್ಮಂ | 

ಸಂದುದು । ಲಕ್ಷ | ಣಮವ । ನಿಯೊಳೀ । ತೆಣದಿಂ | 

ಛಂದೋವ । ತಂಸ । ಕೈಸೆದು । ದು ಗಜ | ಗಮನೇ ॥ 
೧ ವಿ1೪ ಬ್ರ. ಮಾತ್ರಾಗಣಗಳಲ್ಲ. 


ಮದನನ | ತಂದೆಯ : ಮುಂ । 
ದುದಯಿಸೆ | ಶಂಕರ : ನೊ | 
ಳ್ಳೊದವಿರೆ | ಸಂದುದು : ನೋ | 
ಡಿದೆ ಸತಿ । ಚೌಪದಿ : ಗೆ ॥ 

೧೭೧ ರು : ಮಾತ್ರಾಗಣ: ೪೬೪ +೨. 


ಒಟ್ಟಿನ ಮೇಲೆ ಹೇಳುವುದಾದರೆ, ನಾಲ್ಕು ಬಗೆಯ ವೃತ್ತಗಳಲ್ಲಿಯೂ ಅಕ್ಕರದಂತೆಯೇ, ನಾಲ್ಕು ಪಾದಗಳೂ, ಬ್ರಹ 


3 (ದ) ತ್ರ 


ಎಷ್ಟು ರುದ್ರ ಗಣಗಳ ಸೇರಿಕೆಯೂ, ತ್ರಿಪದಿಯಂತೆ ವಿಶೇಷಲಕ್ಷಣವಾಗಿ ಅಲ್ಲಲ್ಲಿ ಯತಿ ಒಳಪ್ರಾಸಗಳೂ, ಮಾತ್ರಾಗಣಕ್ಕೆ 
ತಿರುಗುತ್ತಿರುವ ತಿದ್ದುಪಾಟೂ ಕಾಣುವುವು. 


(1) ಗೀತಿಕೆ 


ಎರಡೂ । ಳಾ೫ೌಂ | ಬ ಸಂಖ್ಯೆಯೊಳ್‌ | (ಬಾ?) 
ಬರೆ ಪದ್ಮ । ಭವನುಟೆ | ದುವು ಮೆ | ಚ್ಹುವ ತೆಅದಿಂ । 
ದಿರೆ ಮುಂ । ದಣ ಪ । ದಂ ಮುನ್ನಿನಂ । 

ತಿರೆ ಕರಂ । ಗೀತಿಕೆ | ಯಿಂತ | ಕುಂ ಸಖೀ ॥ 


ಎರಡನೆಯ ಪಾದದಲ್ಲಿ "ಬರೆ ಬ್ರಹ್ಮನುಳಿದೆಡೆಗಳೊಳು ವಿಷ್ಣುಮುಂ" ಎಂದೂ ಮೂರನೆಯ ಪಾದದಲ್ಲಿ "ಒಪ್ಪುವ 
ಗೀತಗಣರಂ', "ಗೀತಿಕೆಗೇಳುಗಣಮಕ್ಕುಂ" ಎಂದೂ ಪಾಠಾಂತರಗಳಿವೆ. 
ಇದ್ದಹಾಗೆ ನೋಡಿದರೆ : 


ವಿ।ಬ್ರ 


| ರು! 


೬ 
ವಏ|।ವಿ।ಬ್ರ।ರು। 
೨ 
ಬ್ರ।ಬ್ರ|।ರು। 
೬ 
ವಿ॥।ವಿ।ಬ್ರ।ವಿ. (ರು?) 
ಏಳೇಳು ಗಣದ ಎರಡು ಪಾದ ಮಾತ್ರ, ನಾಲ್ಕನೆಯ ಗಣದಲ್ಲಿ ಒಳಪ್ರಾಸ, ಕಡೆಯಲ್ಲಿ ರುದ್ರ, ಮಿಕ್ಕ ಕಡೆ ವಿಷ್ಣು 
(ರುದ್ರ ಪರ್ಯಾಯಗಣ) ೨2೨, ೬ ರಲ್ಲಿ ಬ್ರಹ್ಮ ಎಂದು ಹೇಳಬಹುದೆ? ಗೀತಿಕೆ ಎಂಬುದರಿಂದ ಸಾಂಗತ್ಯ 
ಸಂಬಂಧಿಯಾಗಿರಬಹುದೆ? 


(೪i) ಸಾಂಗತ್ಯ 

ಗೀತಿಕೆಯ ಎರಡು ಪಾದಗಳ ಅಥವಾ ಪಿರಿಯಕ್ಕರದ ಎರಡು ಪಾದಗಳ ರೂಪಾಂತರವೇ ಸಾಂಗತ್ಯವಾಗಿ 
ತೋರುವುದು. ಇದು ಮೊದಲು ನಮ್ಮ ದೃಷ್ಟಿಗೆ ಬೀಳುವುದು ಶಿಶುಮಾಯಣನ ಕಾವ್ಯಗಳಲ್ಲಿ (೧೨೩೩೨ ಕವಿಚರಿತೆ, 
ಪುಟ.೩೪೯-೩೫೨). ಈಚೆಗೆ ಭರತೇಶವೈಭವ, ಹದಿಬದೆಯ ಧರ್ಮ ಮುಂತಾದ ಗ್ರಂಥಗಳಲ್ಲಿ ಪ್ರಯೋಗವಾಗಿದೆ. ಹೆಂಗಸರ 
ಹಾಡುಗಳು ಬಲುಮಟ್ಟಿಗೆ ಈ ವೃತ್ತದಲ್ಲಿವೆ. 

ಸಾಂಗತ್ಯದಲ್ಲಿ ಏಳು ಗಣದ ಪಾದ ಎರಡಾಗಿ ಒಳಪ್ರಾಸವನ್ನು ಕೊಂಡು, ೪ ಗಣ +೬ ೩ ಗಣವಾಗಿದೆ. ಒಟ್ಟು 
ನಾಲ್ಕು ಪಾದಗಳು, ಪ್ರಾಸ : ವಿಷ್ಣುವಿಗೆ ಪರ್ಯಾಯವಾಗಿ ಬಗರಹ್ಮ- ಇದು ಲಕ್ಷಣ. ಗಣಗಳು ಮಾತ್ರಾಗಣಕ್ಕೆ ತಿರುಗಿಲ್ಲ. 
ಗಣವಿಭಾಗಮಾಡುವಾಗ ಶಬ್ಬಸ್ಟರೂಪಕ್ಕೂ ಅರ್ಥಸ್ಫೂರ್ತಿಗೂ ಗಮನ ಕೊಡಬೇಕು. ಬೇಕಾದ ಕಡೆ ಲಘುವನ್ನು ಎಳೆದು 
ಗುರು ಮಾಡಿ, ಗುರುವನ್ನು ಕುಗ್ಗಿಸಿ ಲಘುಮಾಡಿ ಹಾಡಬೇಕು. 

ಶಿಶುಮಾಯಣ :- 

ಶಕವರ್ಷ | ದ ಸಾ | ವಿರದ ನೂ ಉಳು ॥ ತ್ರಕಲವಾ | ದಾಉು ವ | ತ್ನರದ ॥ 

(ಶಕವ | ರ್ಷದ ಸಾವಿ । ರದ ನೂ) 

ಪ್ರಕಟಿತ | ಪುತ್ರವ | ರ್ಷದ ಮಾಘ । ಶುದ್ಧ ದಿ ॥ ನಕಳಂಕ | ಪಾಡ್ಕದೊ । ಳಾಯ್ತು ॥ 

ರನ್ನನ | ಹೊನ್ನನ | ಜನನಮ | ಯ್ಯನ ಚತು ॥ ರೋನ್ನತ | - ೪ 

ಆ ಕವಿತಾರ್ಣ । ವ ನ ॥ (ಕವಿತಾ | ರ್ಣವನ?) 
ಸನ್ನುತ | ಕವಿ ಪಂಪ । ರಾಜ ಮೊ | ದಲಾ.ದ.ರ ॥ ಚೆನ್ನಡಿ । ಗಳಿಗೆಣ ॥ಗುವೆನು ॥ 


ಅಂಜನಾ । ಚರಿತವೆಂ | ದೆಂಬನಾ | ಮವು ಕೃತಿ ॥ ಗೆ೦ಜಲ | ಲ್ಹನ್ವರ್ಥ । ಕವು (ಅನ್ವ | ರ್ಥಕವು?) 
ಕಂಜಭ | ವನ ರಾಣಿ | ಯ ನಧಿ | ನದೊಳೆಸೆ ವ೦ಜನ | ವಾದ ಕಾ | ರಣದಿ ॥ 
(ಅಂಜನಾ ಚರಿತೆ ) 

ರತ್ನಾಕರವರ್ಣಿ :- 
ಪರಮ ಪ | ರಂಜ್ಯೋತಿ । ಕೋಟಿ ಚಂ । ದ್ರಾದಿತ್ಯ ॥ ಕಿರಣ ಸು | ಜ್ಞಾನ ಪ್ರ । ಕಾಶ ॥ 
ಸುರರ ಮ । ಕುಟಮಣಿ [ರಂಜಿತ | ಚರಣಾಬ್ಜ ॥ ಶರಣಾಗು । ಪ್ರಥಮ ಜಿ । ನೇಶ ॥ 
ಸಿದ್ಧರ | ಸತತ ವಿ|। ಶುದ್ಧರ । ಬೋಧಸ ॥ ಮೃದ್ಧರ | ನೆನೆದು ನಾ | ನೀಗ ॥ 
ಸಿದ್ಧರ । ಸದೊಳು ಲೋ | ಹವನದ್ದಿ | ದಂತಾತ್ಮ ॥ ಸಿದ್ದಿಯ । ಪಡೆವೆನಿ । ನ್ನೇನು ॥ 

( ಭರತೇಶವೈಭವ ) 


೦ 


ಹೊನ್ನಮ್ಮ : 
ಪೆಣ್ಣಲ್ಲ | ವೆ ತಮ್ಮ | ನೆಲ್ಲ ಪ । ಡೆದ ತಾಯಿ ॥ ಪೆಣ್ಣಲ್ಲ /ವೆ ಪೊರೆ | ದವಳು 


ಪೆಣ್ಣು ಪೆ। ಣ್ಲೆಂದೇ | ತಕೆ ಬೀಳು । ಗಳೆವರು ॥ ಕಣ್ಣು ಕಾ | ಣದ ಗಾವಿ | ಲರು ॥ 
ಶ್ರೀರಂಗ । ಪಟ್ಟಣ । ದೊಳು ಸಿರಿ । ನೆಲಸಿರ್ಕೆ ॥ ಭೂರಿವೈ | ಭವ ಪುದಿ | ದಿರ್ಕೆ ॥ 
ಶ್ರೀರಂಗ | ಧಾಮನ । ದಿವ್ಯಯಾ । ತ್ರೋತ್ಸವ ॥ ದಾರಾ | ಧನೆ ಮಿಗಿ । ಲಕ್ಕೆ ॥ 
ಸಾಧಾರಣವಾಗಿ ೫ ಮಾತ್ರೆಯ ಗಣಗಳಿದ್ದಂತೆ ತೋರಿದರೂ, ೩, ೪ ಮಾತ್ರೆಗಳ ಬ್ರಹ್ಮಗಣವೂ, ೪, ೫, ೬, 
ಮಾತ್ರೆಗಳ ವಿಷ್ಣುಗಣವೂ ಬರಬಹುದಾಗಿದೆ. ಪ್ರಧಾನ ಗಣ ಮೂರಂಶದ ಗಣ ಆರು; ಕೊನೆಯಲ್ಲಿ ಎರಡಂಶದ ಗಣ ೧. 
ಕವಿಚರಿತೆಯಲ್ಲಿ (॥. ೩೯೧) ಎರಡನೆಯ ನಾಲ್ಕನೆಯ ಪಾದಗಳಿಗೆ ಇನ್ನೊಂದು ಗಣವನ್ನು ಹೆಚ್ಚಿಸಿರುವ 
ಉದಾಹರಣೆಗಳಿವೆ : 


ಬೆಳಗಿದ । ಕನ್ನಡಿ | ಯೊಳು ಮುಖ । ಬಿಂಬವು ॥ ತಿಳಿನೀರೊ । ಳು ಭಾನು । ಮಂಡ । ಲ 


ಬೆಳಗುವಂ ತೆ ನಿ | ಷ್ಟಾಪಿಯ | ಮನದೊಳು | ತೊಳಗಿ ಬೆಳಗಿ ಶಿವ । ಕಳೆ ತೋ |ರ್ಕು ॥ 
(vii ) ಏಳೆ 
ಭುಜಗಪಕ್ಷ । ಪುರಗಣ । 
ವಜದೊಳಾ । ಜಜಸೂಳಕ್ಕು | 
ಮಜಗಣೇಳೆಗಿಭಗತೀ ॥ (ಣಮೇ?) 
ಪಾಠಾ೦ತರಗಳು, ಅಜಪಕ್ಷಸುರವ್ರಜದೊಳಾರರೊಪ್ಪುದು ಜಗದೊಳೇಳೆ, ಆರರೊಪ್ಪುದಜಗಳೆಣಿಸಿ, ಒಪ್ಪಗಜಗಣೇಳೆ- 
ಎಂದಿವೆ. ಕೊನೆಯ ಪಾದವನ್ನು ಅಜಗಣ । ಮೇಳೆ | ಗಿಭಗ : ತೀ- ಎಂದೋದಿದರೆ ನಮಗೆ ಅನುಭವವಾಗಿರುವ 
ತ್ರಿಪದಿಯ ಓಟ ಕಾಣುತ್ತದೆ. ಏಳು ಗಣ (೪೬೩) ಒಟ್ಟಿನಲ್ಲಿ; ಆರನೆಯ ಗಣದಲ್ಲಿ ಬ್ರಹ್ಮ- ಮಿಕ್ಕುವು ವಿಷ್ಣು ಅಥವಾ ರುದ್ರ 
ಆಗಬಹುದೆಂಬಂತಿದೆ. ಏಳೆ ಹೀಗಿರಬಹುದು : 


ರು ಏ ಏ ಏ 
ಭುಜಗಪಕ್ಷ । ಪುರ ಗಣ ॥ ವ್ರಜ ದೊಳಾ ।ಜಉಊೊಳಕ್ಕು | 
ಏ ಬ ಏ 


ನು 


ಮಜಗಣ । ಮೇಳೆ | ಗಿಭಗ : ತೀ ॥ 
(ಚಿತ್ರದ ಮತ್ತು ಚಿತ್ರಲತಿಕೆಯ ಮೊದಲನೆಯ ಭಾಗವನ್ನು ನೋಡಿ. ಯಕ್ಷಗಾನ ಗ್ರಂಥಗಳಲ್ಲಿ 
ಯಾಲಪದವೆಂಬುದೊಂದು ಸಿಕ್ಕುತ್ತದೆ.) 
ಬಿದಿರ ದೆಬ್ಬೆ | ಹೆಗಲ ಮೇಲೆ । 
ಎದಿರ ಬಂದಾ | ನಾರ ನೋಡಿ | 
ಚದುರು ಕೊರಚಿಯ । ಕಾಣೆನೆನುತಾ | ಲಿ- ಓ, ಸಿಂಗೀಯೆನು । ತಾ | 
ಒದಗಿ ಬಂದಾ । ಬೇಗ ಸಿ೦ಗಾ । ನು । 
ಇದರಲ್ಲಿ (ಮಾತ್ರಾದೃಷ್ಟಿಯೂ ಸೇರಿ) ಆರು ರುದ್ರಗಣಗಳೂ ಕೊನೆಯಲ್ಲಿ ದೀರ್ಪವೂ ಇದ್ದಂತಿವೆ. ಆ ಮೇಲೆ 
ಪಾದ ಹೆಚ್ಚಿ ಒಂದು ಗಣ ಕೊನೆಯ ಪಾದಕ್ಕೆ ಸೇರಿ, ಕೊನೆಯ ಪಾದ ಪುನರಾವೃತ್ತಿಯಾಗಿದೆ. ಇದು ಏಳೆಯ 
ರೂಪಾಂತರವಾಗಿದ್ದಲ್ಲಿ, ಏಳೆಗೆ ಆರು ರುದ್ರಗಣ + ೧ ಗುರು ಎಂದು ಲಕ್ಷಣ ಹೇಳಬೇಕಾಗುತ್ತದೆ. ಅಲ್ಲಲ್ಲಿ ರುದಕ್ಕೆ ವಿಷ್ಣು 
ಬ್ರಹ್ಮಗಳು ಪರ್ಯಾಯವಾಗಿ ಬರಬಹುದು. 


ಇವುಗಳಲ್ಲಿ ಉತ್ಸಾಹಕ್ಕೆ (ಉತ್ಸವ ಎಂದೂ ಕರೆದಿದೆ ) ೩ ಮಾತ್ರೆಯ ಗಣಗಳು, ಮಂದಾನಿಲಕ್ಕೆ ೪ ಮಾತ್ರೆಯ 
ಗಣಗಳು, ಲಲಿತಕ್ಕೆ ೫ ಮಾತ್ರೆಯ ಗಣಗಳು ಬರುವುವು. ಪಾದಕ್ಕೆ ೪ ಗಣ. ಇಷ್ಟೇ ಪಾದಗಳೆಂಬ ನಿರ್ಬಂಧವಿಲ್ಲ; ಆದ್ಯಂತ 
ಪ್ರಾಸಗಳುಂಟು; ಆದಿಪ್ರಾಸ ಇಲ್ಲದೆಯೊ ಇರಬಹುದು; ವಿಸ್ತರಿಸಿ ಹೇಳಬೇಕಾದ ವಿಷಯವಿದ್ದರೆ ಈ ರಗಳೆಗಳು ಅನುಕೂಲ. 
ನಾಗವರ್ಮನು ಈ ಮೂರು ರಗಳೆಗಳ ಹೆಸರನ್ನು ಹೇಳಿಲ್ಲ. ಮಾತ್ರೆಗಳನ್ನೂ ತಿಳಿಸಿಲ್ಲ. ಕರ್ಣಾಟಕಜಾತಿ ಛಂದಸ್ಸಿನ 
ಪ್ರಕರಣದಲ್ಲಿ ಅಕ್ಕರ, ತ್ರಿಪದಿ, ಮುಂತಾದುವುಗಳ ಜೊತೆಯಲ್ಲಿ ಉತ್ಸಾಹ ವೃತ್ತವೆಂಬುದೊಂದನ್ನು ಸೇರಿಸಿದ್ದಾನೆ. 
ಇದರ ಲಕ್ಷಣ : ೭ಬ್ರಹ್ಮ ೪ ೧ ಗುರು (- ಲ, ಆ ೪ ಟ) 
ಭೂ ಹಿ | ತಾರ್ಥ । ಮೆನಿಸು | ವಜನ । ಗಣಮ । ವೆ ಬರೆ | ಸಪ್ತ ಸಂ । [ರಡು- ಪಾಠಾಂತರ ] 
ದೋಹ । ಮತ್ತ | ಲೊಂದೆ | ಗುರು ಬೆ | ಡಂಗ | ನಾಳ್ಬು | ನಿಲೆ ಲ। ಯ | 
ಗ್ರಾಹಿ | ಯಾಗಿ | ಮಧುರ | ವಚನ | ರಚನೆ । ವೆತ್ತು । ಬಂದೊ । ಡು । 
ತ್ಸಾಹ | ಮೆಂಬ । ಪೆಸರೊ | ಳೆಸೆವು | ದಬ್ಬ । ಪತ್ರ । ಲೋಚ । ನೇ ॥ 
ಲಯಗ್ರಾಹಿ ಎಂಬುದರಿ೦ದಲೂ, ಇಲ್ಲಿ ಬಹ್ಮಗಣವೆಂದು ಸಾಮಾನ್ಯವಾಗಿ ಹೇಳಿದ್ದರೂ ಪದ್ಯದ ಧಾಟಿಯಿಂದಲೂ, 
೩ ಮಾತ್ರೆಯ ಬ್ರಹ್ಮಗಣವೆಂದು ಹೇಳಿದ ಹಾಗಾಯಿತು. ನಾಲ್ಕು ಪಾದದ ವೃತ್ತವಾಗಿದೆ. 
ಮೂರನೆಯ ಅಧಿಕರಣದಲ್ಲಿ ಸಂಸ್ಕೃತ ಛಂದಸ್ಸುಗಳ ಮಧ್ಯೆ "ರಗಳೆಯ ಲಕ್ಕಣಮಂ ಕಂದ ಪದ್ಯದಿಂ ಪೇಟ್ಟ್‌ಂ" 
ಎ೦ದು ಹೇಳಿ, ಲಕ್ಷಣವನ್ನು ಹೀಗೆ ಕೊಟ್ಟಿದ್ದಾತೆ: 
ಗಣನಿಯಮ ವಿಪರ್ಯಾಸದೊ 
ಳೆಣೆವಡೆದೊಳ್ಳೆಸೆಯೆ ಮಾತ್ರೆ ಸಮನಾಗಿ ಗುಣಾ 
ಗಣಿಯ ಮತದಿಂದೆ ತಾಳದ 
ಗಣನೆಗೊಡಂಬಟ್ಟೊಡದುವೆ ರಘಟಾಬಂಧಂ॥ ( ೩-೨೨೨) 
ಇದರಿಂದ ಸಂಸ್ಕೃತ, ಪ್ರಾಕೃತ ಗ್ರಂಥಗಳಲ್ಲಿರುವ ಮಾತ್ರಾಸಮಕಗಳಂತೆ ರಗಳೆಗಳನ್ನು ನಾಗವರ್ಮನು ಸಂಸ್ಕೃತ 
ಛಂದಸ್ಸಿಗೇ ಸೇರಿಸಿರುವುದು ಸ್ಪಷ್ಟವಾಗುತ್ತದೆ. ರಘಟೆಗಳ (ತೆಲುಗು-ರಗಡ) ಪ್ರಭೇದಗಳನ್ನು ತಿಳಿಸುವ- 
ಮಂದಾನಿಲ ಲಲಿತೋತ್ಸವ 
ವೆ೦ದೇ ರಗಳೆಗಳ ನಾಮಮಕ್ಕುಂ ಕ್ರಮದಿಂ 
ದೊಂದಕೆ ಪದಿನಾಜೆರ್ಪ 
ತ್ತೊಂದಕಿರ್ಪತ್ತುನಾಲ್ಕು ಮಾತ್ರೆಗಳಬಲೇ 
ಇಪ್ಪತ್ತು ಮಾತ್ರೆ ಲಲಿತೆಗೆ 
ಬಪ್ಪುದು ಪದಿನಾಜು ಮಾತ್ರೆ ಮಂದಾನಿಲಕಂ 
ತಪ್ಪುದು ಉತ್ಪಾಹಕ್ಕುಜ್‌ 
ಯೊಪ್ಪುವುದಿಪ್ಪತ್ತುನಾಲ್ಕು ಮಾತ್ರೆಗಳಬಲೇ 
ಈ ಎರಡು ಪದ್ಯಗಳು ಪ್ರಕ್ಷಿಪ್ತಗಳಾಗಿ ಕಾಣುತ್ತವೆ. 
ಹತ್ತನೆಯ ಶತಮಾನದ ಕಾವ್ಯಗಳಲ್ಲಿ ರಗಳೆಗಳು ಕಂಡುಬಂದರೂ ನಾಗವರ್ಮನು ಪ್ರಭೇದಗಳನ್ನೂ ಅವುಗಳ 
ಹೆಸರನ್ನೂ ತಿಳಿಸದೆ, ರಘಟೆಯ ಸಾಮಾನ್ಯ ಲಕ್ಷಣವನ್ನು ಕೊಟ್ಟು ಉತ್ಸಾಹ ವೃತ್ತವನ್ನು ಮಾತ್ರ ಕರ್ಣಾಟಕಜಾತಿ ಛಂದಸ್ಸಿನಲ್ಲಿ 
ಹೇಳಿ ಸುಮ್ಮನಾದುದಕ್ಕೆ ಕಾರಣ ತಿಳಿಯುವುದಿಲ್ಲ. 
ಪಂಪಾದಿಗಳ ರಗಳೆಗಳನ್ನು ಗಮನಿಸೋಣ : 
ಆದಿಪುರಾಣ : ೪- ೩೦ ರ ಮುಂದೆ- 
ಮಂದಾನಿಲ ರಗಳೆ : 
U — ಟಿ U ಎ ಟಿ 


ಸ್ಫುರಿತೇಂ । ದ ದ್ರನೀ ೮ । ಮಣಿಖಚಿ । ತಭೂಮಿ!। 


ಟಿ ದಾ ಟು 
ಚೆಲುವಿಂ । ಗದು ನೆ | ಟನೆ ಜ | ನೃಭೂ ಮಿ | 


uU — ಟಿ 


ಮರಕತ | ಮಣಿವಿರ । ಚಿತ ವಿಮ । ಳ ಭಿ ತ್ತಿ । 
UU — ಟು 
ಪೊಗಟಲ್‌ | ಕರಮರಿ । ದದು ಬೇ ।ಭಿ ತ್ತಿ। 
ಹ, ಟ್ರ ಟು ಟಿ ಟ್ರ ಟು 
ವಾ U — ಟ್ರ ಟು ಟು 
ಚಂದನ । ದೆಳದಳಿ । ರ್ದೋರ | ಣಂ ಗ ಳ ವು। 
ಹ ಟ್ರ ಟಿ; ಟಿ ಟ್ಮ ಟಿ 
— ಟ್ರ — ಟು ಟು ಟು 
ಸೂಚಿತ | ಮಂಗಳ । ಕಾ ರ।ಣಂಗ ಳ ವು। 
ತುಂಗಕ | ನಕ ಭೃ೦ | ಗಾರು ವಿ । ರಾಜಿ । 
ರಾಜ । ನ್ನರಕತ | ಮಯಶುಕ | ವಿರಾಜಿ! . . . 
ಪುಣ್ಯಾಂ | ಬುಪೂರ್ಣ ಕುಂಭಾ | ಗಮುಚಿತ । 
ಕಂಕೇ | ಲಿಪಲ್ಲ | ವೋಲ್ಡಾ | ಸರಚಿತ .. . . 
ವಿಭವದ | ಮೂಲ ಸ್ಥಾನಮೆ | ನಿಸಲಿದು । 
ಸ್ರ ಸ್ರ ಸವಿ 
ಕಾಮ | ದೇ ವನಾ ಸ್ಥಾನ ಮೆ । ನಿಸಲಿದು | 
ಓರಂ | ತೆ ನೆರೆದು | ದೆನೆ ಜನ । ಸಮೂಹ | 
ಮಾಗಳೆ | ಸಮೆದ । ತ್ತು ವಿವಾ । ಹ ಗೇಹ ( ಇ ಹಂ? ) 
ಇದರಲ್ಲಿ ಆದಿಪ್ರಾಸವಿಲ್ಲ : ಅಂತ್ಯಪ್ರಾಸವಿದೆ. ನಾಲ್ಕು ಮಾತ್ರೆಯ ಗಣಗಳಂದು ಇಟ್ಟು ಕೊಂಡರೆ ಕಡೆಯಲ್ಲಿಜ (೪ - 
ಆ) ನಲ (ಆ ಆ ಆ ೪) ಇವು ಬಂದಿವೆ. ಮೇಲೆ ತೋರಿಸಿರುವ ಗಣವಿಭಾಗಕ್ಕಿಂತ, ಕೊನೆಯ ಪ್ರಾಸಗಳನ್ನು ಭೂಮಿ, 
ಭೂಮಿ; ಭಿತ್ತಿ ಭಿತ್ತಿ; ರಾಜಿ, ರಾಜಿ ಎಂದು ಅರ್ಥಸ್ಫೂರ್ತಿಯ ಶಬ್ದದಿ೦ದ ಮಾಡಿದರೆ- ಹೀಗೆ ಗಣವಿಭಾಗ 
ಮಾಡಬಾರದೆ9- 
ಸ್ಫುರಿ. ತೇಂ. ದ್ರ । ನೀ. ಲ 
ಮಣಿ. ಖಚಿ. ತ ಭೂ. ಮಿ. 
ಟ್ಪನೆ. ಜ. ನ್ವ 1 ಭೂ. ಮಿ. 
ಚಿತ. ವಿಮಳ. । ಭಿ. ತ್ರಿ 
ದದು. ಬೇ. ಜ್‌ 1ಭಿ.ತ್ತಿ 
ತುಂ. ಗ । ಕನ. ಕ ಭೃ೦ । ಗಾ. ರು. । ಎರಾಜಿ 
ರಾ. ಜನ್‌ । ಮರಕತ | ಮಯಶು. ಕ. ವಿ । ರಾಜಿ. 
ಜ್ಯ ಇತ್ರ ಜಾ ದ ದ ಟಿ ಟಿ ಟ, ಟಿ 
ಕಂಕೇಲಿ।ಪಲ್ಲ!ವೋಲ್ಲಾಸ।ರಚಿತ 
ದೆನೆ. ಜನ. ಸ । ಮೂಹ । 
ತ್ತುವಿ.ವಾ.ಹ।ಗೇ ಹ। 


ತೋರಣಂಗಳವು | ಕಾರಣ೦ಗಳವು | ಕಾಮದೇವನಾ | - ಎಂಬ ಕಡೆಗಳಲ್ಲಿ ಎರಡು ಗಣ ಕೂಡಿ ಕೊಂಡು 
ಒಟ್ಟಿಗೆ ಒಂದು ಗಣದಂತೆ ಧಾಟಿ ಓಡಬಹುದು. ಇದು ಮೂರಂಶದ (ವಿಷ್ಣು ಗಣಕ್ಕೂ ಮಾತ್ರಾಗಣಕ್ಕೂ 
ಮಧ್ಯವರ್ತಿಯಾಗಿದೆಯೆ? 


ಆದಿಪುರಾಣ : ೭, ೨೭ರ ಮುಂದೆ- 
ಶ್ರೀ. ಗೆ. ಕುಳ. । ಸದ. ನ. ಮೆನೆ । ತೊಳ. ಪ. ಮಣಿ । ಭವ. ನ. ದೊಳ್‌ । 
ರಾಗರಸ | ಮೊದವೆ ಸರ | ಸಿರುಹಸಮ | ವದನದೊಳ್‌ ॥ 
ಪೊಳೆವ ಪ | ಚ್ಚ ದೊಳೆ ಸೊಗ । ಯಿಸುವ ಮೃದು | ತಲ್ಪದೊಳ್‌ ॥... 
ಲಲಿತ ಗಂ । ಗಾನದೀ | ಲಹರಿಕಾ । ತಲ್ಲದೊಳ್‌ ॥... 


ಆದಿ ಮತ್ತು ಅಂತ್ಯಪ್ರಾಸ. ೫ ಮಾತ್ರೆಯ ನಾಲ್ಕು (ವಿಷ್ಟು ಗಣಗಳು ಸ್ಪಷ್ಟ ಮಿಕ್ಕ ಕವಿಗಳಲ್ಲಿಯೂ ಇದು ಒಂದೇ 
ರೀತಿ ಇರುವುದರಿಂದ ಹೆಚ್ಚು ವಿಚಾರ ಬೇಕಾಗಿಲ್ಲ. 
ಪಂಪಭಾರತ : ೧, ೫೮: 
ಅದ. ಅ । ಪೊಳ. ವೊ । ಐಲ. ವಿ । ಶಾ.ಳ । ಕನ. ಕ । ಕೃತ. ಕ । ಗಿರಿ. ಗ। ೪೦: 
ಟಿ ವಾ ಟಿ 
ಫಟ।ಳಪ್ರ।ಕೀ.ರ್ಣ। ತರು. ಗ. ೪೦॥ 
ಟಿ ಹಾ ಟಿ 
ನನೆಯ । ಕೊನೆಯ । ತಳಿರ । ಮುಗುಳ | ವನಲ | ತಾ ನಿ । ಕುಂಜದಿ೦ : ಪ್ರ! ಸೂ ನ | ರಜದ | 
ಮಂಜದಿಂ: 
೩ ಮಾತ್ರೆಯ ೧೧ ಗಣಗಳು +೬ ೧ ಗುರು. ಓಟ ಹೇಗೆಂದರೆ- ಎರಡೆರಡು (ಬ್ರಹ ಗಣ ಒಂದುಗೂಡಿದ ೩ 
ದ್ವಿಗಣ (ರುದ್ರ. ಮುಂದೆ, ೧ ಗಣ +೬ ಗುರು (ಪ್ರಾಸಗಣ) ಯತಿ, ಒಂದು ಹಸ್ತ, ದ್ವಿಗಣಾ ೧, ೧ ಗಣ ೬ ಗುರು 
(ಪ್ರಾಸಗಣ). ಆದಿಪ್ರಾಸವಿಲ್ಲ. 


ಪಂಪಭಾರತ : ೩, ೨೨ 

ಅಲ್ಲಿ ಸೊಗಯಿಸುವ । ಕೃತಕ । ಗಿರಿಗಳಿ೦ । ಕಲ್ಪ | ತರುಗಳನೆ ಹೋಲ್ಪ | ಮರಗಳಿಂ ॥ 

ನಂದ । ನಂಗಳೂಳ । ಸುಟೆವ । ಬಿರಯಿಯಿಂ । ಕಂಪು । ಕಣ್ಮಲೆಯೆ | ಪೂತ | ಸುರಯಿಯಿಂ॥. . . 

೩. ೫1೩೫ ॥೩ ೫ ೩.೫; ಎರಡು ಸಲ- ಒಳಪ್ರಾಸ. ಓಟ, ೮1೮ ॥ ೮ ೮:೪ ದ್ವಿಗಣ ಆದಿಪ್ರಾಸವಿಲ್ಲ. 

ಪಂಪಭಾರತ : ೪, ೧೦: 

ಇದನ್ನು ಮಟ್ಟರಗಳೆ ಎಂದು ಕರೆದಿದೆ. ಮಂದಾನಿಲವೆಂಬಂತೆ ಭಾಸವಾಗುತ್ತದೆ. ದ್ವಿಗಣಗಳಾದ ಅಂಶಗಣಗಳು 

ಮಾತ್ರಾಗಣಗಳಾಗಿ ತಿರುಗುತ್ತಿರುವಂತೆಯೂ ಕಾಣುತ್ತದೆ. 

ಎಯ್ದುವು । ದುಂ ತ | ತ್ಪುರದುಪ । ವನಂಗ । ಳವಿರಳ | ಮಳಯಾ । ನಿಲಕಂ । ಪಿತಂಗ | 

ಳ ವಿ.ರಳ । ಕುಸು. ಮಾ । ವಳಿ. ಕಂ. ಪು । ಪೇ. ಜ್‌ | ಸೊಗ. ಯಿಪ । ಕಿಉು. ಮಿಡಿ | ಗಳೊ. 
ಳೊ. ಪ್ರಿ 1 ತೋಳ್‌ | 


ಎ. ಯ್ಲುವು. ದುಂ. ತತ್‌. | ಪುರ. ದುಪವ. ನಂ. ಗಳ್‌ | 

ಅವಿ. ರಳ. ಮಳ. ಯಾ | ನಿಲ. ಕಂಪಿ. ತಂ. ಗಳ್‌ ॥ 

ಪ್ರಾಸ- ವನಂಗ, ಪಿತಂಗ- ಎಂದೋ, ನಂಗಳ್‌ ತುಂಗಳ್‌ ಎಂದೋ ಯೋಚಿಸಿ. ಮುಂದಿನ ಪಂಕ್ತಿಯಲ್ಲಿ ಪ್ರಾಸ 
ಪೇಜ್‌, ತೋಜ್‌, ಎಂದೋ ಪುಪೇಜ್‌, ಪ್ರಿತೋಭಛ್‌ ಎಂದೋ? ಜಗಣವನ್ನು ಕೊನೆಯಲ್ಲಿ ನಿಸ್ಸಂದೇಹವಾಗಿ 
ಹೇಳತಕ್ಕುದೋ? 

ಈ ರೀತಿ ಅಂಶಗಣಗಳನ್ನೆತ್ತಿ ತೋರಿ, ಎರಡು ಮೂರನೆಯ ಅಂಶಗಳಿಗೂ ದ್ವಿಲಘುವನ್ನು ಬದಲಾಯಿಸಿಟ್ಟು, 
ಒಂದೊಂದು ವೇಳೆ ಗುರುವನ್ನು ಲಘುವನ್ನಾಗಿ ಮಾಡಿ ನುಂಗಿ, ಪ್ರಾಸವನ್ನು ಎತ್ತಿ ನಿಲ್ಲಿಸಿ, ಮಿಕ್ಕ ಪಂಕ್ತಿಗಳನ್ನು ಗಣವಿಭಾಗ 
ಮಾಡಿದರೆ- 


ಲವ. ಣಾ. ಬ್ಹಿಯೆ. ಬಳ. । ಸಿದು. ದೆನಿಸು. ವಗ. ಅ । 

ಬಳ. ಸೆಸೆ. ದಿರೆ. ಕೋಂ. । ಟೆಯ. ಚೆಲ್ವು. ಪೊಗ. ೦01... 
ಟು 

ಬಳ. ಸಿದ. ಕೆಂ.ಬೊ | ನ್ನಮ. ದಿಲ್ಲ. ಛೊಳ. ಗೆ 


U 


AN 


ಮಣಿ. ಮಯ. ಭವ. ನಾ । ವಳಿ. ತೊಳಗಿ. ಬೆಳ. ಗೆ ॥ 


ರಸ. ರಸದ. ಬಾ. ವಿ । ಮನೆ. ಮನೆಗೆ. ಬೇ. ಆ | 
ಟು 
ಕಿಸು. ಗಲ್ಲ. ಳರ. ಜದ । ಕಣಿ. ವೆರಸು. ತೋ. ಆೌ॥... 
ಪರ. ದರ. ಪಾ. ರ್ವರ | ಸೂಳೆ. ಯರ. ಮನೆಗ.ಳವು. | 
ಧನ. ದನ. ಭವ. ನಮ. । ನೇ. ಟಿಪ. ಮನೆಗ.ಳವು ॥ .. 
ಟು ಟಿ 
ಪೊಣ.ಲ ಬೆಡಂ. ಗಂ । ಮೆಚ್ಚಿ. ಮೆಚ್ಚಿ ನೋ. ಡಿ | 
ಟು 
ದಿವಿ. ಜೇಂ. ದ್ರ ವಿ. ಳಾ । ಸದೊ.೪ಿಂತು. ಕೂ. ಡಿ... 
ಟು 
ಮಣಿ. ಕನಕ. ರಜ. ತ । ವಸ್ತು. ಗಳ. ನಿ. ತ್ತು । 
ಟು 
ಬೇಡಿದ. ನಾಡು. ( ಬೆಡ್ಡ ನಾ ಡ್‌.) ಗಳ. ನವ । ಯವ. ದಿಂದ.ಮಿ.ತ್ತು... 
ನೆಲ. ನಂ. ಪ್ರತಿ. ಪಾ । ಲಿಸಿ. ಧರ್ಯ ಸೂ. ನು | 
ಸುಖ. ಮಿ. ರ್ದ೦. ರಿಪು | ಬಳ. ತಿಮಿರ. ಭಾನು ॥ 
ಇವು ನಾಲ್ಕಂಶದ ರುದ್ರಗಣಗಳು. ಕೊನೆಗೆ ಅಂಶಕ್ಕೆ ಕೂಡ ಎರಡು ಲಘು ಬಂದಿದೆ. ಅಕ್ಷರವನ್ನು ತೇಲಿಸುವುದಕ್ಕೆ- 
ಗೋವಿನ ಕಥೆಯ 


ಟಿ ಟಟ — ಂ“ಛ ಟಿ ಟಿ ಜ್ಯಾ U ದ UYU ಟಿ 
ಇ ರುವ।ಕಾಳಿ೦ಗ।ನೆಂ ಬ!ಗೊಲ್ಲನ!। 
— ಟಿ ಟಿ 


ಪರಿ. ಯ । ನಾ. ನೆಂ ತು । ಪೇಳ್ವೆನು 
ಎಂಬುದನ್ನು ನೋಡಿ. ಹಾಗೆಯೇ- 
ಟಿ ಟಿ ಟಿ ಟು ಟು ಟು — 
ಎರಡೆಂಬು।ದೇನೇ।ಹೆಸರ್‌ ಹೇ।ಳೇ 
ಪೊನ್ನನ ಶಾಂತಿಪುರಾಣ : ೩, ೭. ಇಲ್ಲಿ ತ್ವರಿತರಗಳೆ ಎಂಬ ಹೆಸರಿದೆ. 
ಟ್ರ 
ಅದ. ಉಳ. ಗಣ. ಗಣ । ನಾ. ತೀ ತ. ರ. ಮೃ । 
ಮಣಿ. ಕನಕ. ರಜ. ತ | ಪರಿ. ಖಚಿತ. ಹ. ರ್ಮ ॥ 
ಪ್ರ ಕ. ರಂ. ಕರ. ಮೊ । ಪ್ಪುಗು. ಮಪ್ಪು ಕೆ. ಯ್ಬು ॥ 
ಚೆ.ಲಂ. ಸುರ. ಪುರ । ಮನ. ಮಜ್ಜೆ, ಗೆ.ಯ್ದು॥ 
ಗಣಿ. ಕಾ. ವಾ. ಟಂ । ಗಳ. ನೆರೆದ. ಲೀ. ಲೆ | 
ಮದ. ನಾಧಿ. ರಾ. ಜ | ವಾಸ. ಮನೆ. ಪೋ. ಲೆ. 
ದೇ.ವೋ. ತ್ತರ. ಕುರು । ದಂಪ. ತಿ ಶ.ತಕ್ಕೆ | 
ದೊರೆ. ಚದುರ. ಮಿಥು. ನ | ಮೆನ್ನ ಭಿಮ. ತ. ಕೈ ಓ.. 
ದೇ. ವಾ. ಲಯ. ತತಿ | ಯ ಬೆ. ಡಂಗ. ಳುಂ. ಬಂ । 
ಆ. ಅದ. ದಂ. ೮೦ | ಫಸ. ಲರ್ಕಬಿ೦. ಬ೦. ॥ . . . 


(ಕೊನೆಯ ಮಕಾರ ಮುಂದಿನ ಪಾದೊಡನೆ ಸಂಧಿಯಾಗುವುದನ್ನು ಮೇಲಿನ ಉದಾಹರಣೆಗಳಲ್ಲಿಯೂ ನೋಡಿ) 
ಟ್ರ 

ತಾ. ಮರೆ. ಪೊಂ. ದಾ. । ಮರೆ. ಕ ಲ್ಪ. ಲತೆ. ಯೆ | 

ಲತೆ. ಯೆ. ಲ್ಲಂ. ನೋ | ಉಸ್ಬೊಡ. ದಂದು. ಕತೆ. ಯೆ ॥ 


ಮದ. ಕರಿ. ಗಳ್‌. ವಿಜಿ | ತೈ. ರಾವ. ತಂ. ಗಳ್‌ | 

ಅ.ಶ್ವಂ. ಗಳ. ಧಿಕ । ಸ.ತ್ಹಾನ್ವಿ. ತಂ. ಗಳ್‌ ॥ . . 

ಅದ. ಜೆಂ. ಶಿವ. ಮಂ | ದಿರ. ದೊಳ್ಳು. ಪಿರಿ. ದು 

ಹೊಗ. ಟ. ಲೃದ. ನಹಿ | ರಾ. ಜ೦ಗ. ಮರಿ. ದು ॥ 

(ಆದಿಪ್ರಾಸವಿಲ್ಲ. ಪ್ರಾಸಗಣಗಳು- ಲೀಲೆ- ಪೋಲೆ; ಲತೆಯೆ- ಕತೆಯೆ; ತಂಗಳ್‌- ತ೦ಗಳ್‌; ಪಿರಿದು- ಅರಿದು.) 


ನಾಗವರ್ಮನ ಕಾದಂಬರಿ : ೧, ೪೮೨. ಹೆಸರು : ಮಂದಾನಿಲರಗಳೆ : 


ಇನಿತಂ ಪಾರೆ । ನ್ನಂ ತ್ವರಿತಗತಿಕೆ | 

ಪಿಡಿ ಮೇಲುದನೀ । ಗಳ್‌ ಲಲಿತ ಲತಿಕೆ ॥ 

ಸೋರ್ಮುಡಿಯಂ ಸಾ | ವಗಿಸಕ್ಕ ನಿನ್ನ | 

ಜೋಲ್ಬುಡೆಯಂ ನೋ | ಡೆಲೆ ಮರುಳೆ ಮುನ್ನ. . . 
ಇಲ್ಲಿಯೂ ಜಗಣವನ್ನು ಕೊನೆಯಲ್ಲಿಟ್ಟುಕೊಳ್ಳಬೇಕೆ? ಎ೦ಬ ವಿಚಾರ ಬರುತ್ತದೆ. ಇಲ್ಲಿಯೂ ಆದಿಪ್ರಾಸವಿಲ್ಲ. ಕೊನೆಯದಾಗಿ, 
ಕವಿಚರಿತೆಯಿಂದ (೧.ಪುಟ ೮೫ ) ಇನ್ನೊಂದು ಉದಾಹರಣೆಯನ್ನು ಕೊಡಬಹುದು: 


ಬನದೊಳೆತ್ತಲು೦ । ಸುಟಿವರಗಿಳಿಗಳೆ | 
ಜಿನುಗಿ ರಾಗದಿ೦ | ದಂ ಮೊರೆವಳಿಗಳೆ | 
ಪೋ ಪುಗಿಲ್‌ ಪುಗಿಲ್‌ । ನಿಲ್ಲೆನುತೆ ಕರಂ । 
ಕಾಪುಗೊಂಡು ಜಡಿ । ವುದು ಪಿಕನಿಕರಂ ॥ 


ರನ್ನನ ಅಜಿತಪುರಾಣ : ಉತ್ಸಾಹರಗಳೆ ಲಿ ಟ್ರ 


ಅದ । ಬಳಸಿ | ದುಪವ । ನಂಗ | 
ಳುದಿತ | ಕೋಕಿ | ಲ ಸ್ವ । ನಂಗ | 
ಳೆಸೆವ । ಶೋಕ | ಚೂತ | ವನದ । 
ಮಿಸುಪ । ವಕುಳ । ತಿಲಕ । ವನದ... 
ನಿಂದ | ಬಿರಯಿ | ಗದವ | ಆಲ್‌ । 
ಕುಂದ | ದೆನಿಪ | ಪೊಣವೊ । ಆಲ್‌ | 
೩ ಮಾತ್ರೆಯ ನಾಲ್ಕು ಗಣಗಳು. ಆದ್ಯಂತ ಪ್ರಾಸಗಳು. ಕೊನೆಯ ದ್ವಿಪದಿಯ ಕಡೆಯಗಣ ಒಂದು ಗುರುವಿನ 
ಊನಗಣ. ವನ೦ಗಳ್‌- ಸ್ವನಂಗಳ್‌ ಎಂಬಲ್ಲಿ ೪ ಕಾರ ಮುಂದಿನ ಪಾದದ ಸ್ವರದೊಡನೆ ಸಂಧಿಯಾಗಿ ಆ ಪಾದಕ್ಕೆ 
ಹೋಗುವುದನ್ನು ಗಮನಿಸಿ. ಹಿಂದೆ ಪಂಪನ ರಗಳೆಯಲ್ಲಿಯೂ ಹೀಗಾಗಿದೆ. 
ಒಟ್ಟಿನ ಮೇಲೆ, ೩ ಮಾತ್ರೆಯ, ೫ ಮಾತ್ರೆಯ ಗಣಗಳಲ್ಲಿ ಮಾತ್ರಾಗಣ ಸ್ಪಷ್ಟವಾಗಿದೆ. ೪ ಮಾತ್ರೆಯ ಗಣಗಳಲ್ಲಿ 
ಅಂಶವೂ, ಮಾತ್ರೆಯೂ ಬೆರಸಿರುವಂತೆ ಕಾಣುತ್ತದೆ. ಜಗಣ, ನಲ ಇವು ಉಂಟೋ ಇಲ್ಲವೊ ನಿರ್ಧರಿಸಿ ಹೇಳುವಂತಿಲ್ಲ. 
ರಗಳೆ ಸಂಸ್ಕೃತಕ್ಕೆ (ಪ್ರಾಕೃತಕ್ಕೆ ಸೇರಬೇಕೋ, ಅಂಶಗಣದ ಕರ್ಣಾಟದವಿಷಯ ಜಾತಿಯೇ ಸಂಶಯ ಉಳಿಯುತ್ತದೆ. 
ತೆಲುಗಿನ ರಗಡಗಳು ಏಳು ಬಗೆ ಎಂದು ಹೇಳಿದ್ದರೂ ಹೆಚ್ಚು ಸಂಗತಿಗಳೇನೂ ಹೊರಪಡುವುದಿಲ್ಲ. ತಮಿಳಿನಲ್ಲಿ ಅಗವಲ್‌ 
ಪಾವಿನಲ್ಲಿ, ಆಶಿರಿಯವಿರುತ್ತದಲ್ಲಿ ಕೆಲವು ಕಡೆ ರಗಳೆಯನ್ನು ಹೋಲುವ ಛಂದಸ್ಸು ಕಾಣುವುದು. 
ರಗಳೆಗಳನ್ನು ಬಿಡುವುದಕ್ಕೆ ಮುಂಚೆ, ಹರೀಶ್ವರನು ಲಲಿತರಗಳೆಯನ್ನು ಕಥನಕ್ಕೆ ಯಾವ ರೀತಿ 
ಉಪಯೋಗಿಸಿರುವನೆಂಬುದನ್ನು ಪ್ರಕಾಶಕ್ಕೆ ತರಬೇಕಾಗಿದೆ. ಆತನಿಗೆ ಕೇವಲ ವರ್ಣನೆಯೇ ಅಲ್ಲ. ಗೀತದ ಕೆಲಸವೇ ಅಲ್ಲ; 


ಉದ್ದವಾಗಿ, ತಡೆಯಿಲ್ಲದೆ, ಕಥೆಯನ್ನು ಹೇಳಿಕೊಂಡು ಓಡುವ ಛಂದಸ್ಸು ಬೇಕಾಯಿತು. ಈಗಿನ ಕಾಲದವರು ಇಂಗ್ಲಿಷಿನ 


ಬ್ರ್ಯಾಂಕ್‌ವರನ್ನು ಅನುಕರಣಮಾಡಿ ಸರಳರಗಳೆಯೆಂದು ಕರೆಯುವ ರಗಳೆಗೆ ಹರೀಶ್ವರನೇ (ಪ್ರಾಸವನ್ನು 
ಮಾರ್ಗದರ್ಶಕನೆಂಬುದನ್ನು ಆತನ ಬಸವರಾಜದೇವರ ರಗಳೆಯಲ್ಲಿ ನೋಡಬಹುದು. 

ಬಸವಣ್ಣನು ಸಂಗಮೇಶ್ವರನ್ನು ಬೀಳ್ಕೊಂಡದ್ದು 
ಸಂಗಂಗೆ ಬಿನ್ನೈಸಲೆಂದು ಹತ್ತಿರೆ ಬಂದು 
ಹಿ೦ಗಲಾಣದೆ ಕ೦ಗಳಿ೦ ಶೋಕಜಲ ಬಿಂದು 
ಕೊರಲ ಸೆರೆ ಬಿಗಿದು ಗದುಗದಿಸಿ ಬಿಕ್ಕುತ ಬಿದ್ದು 
ಹೊರಳುತ್ತಳುತ್ತಗಲಲಾಅದೊಜಲುತ್ತೆದ್ದು 
ನಿಂದಿರುತ್ತೆಲೆ ಸಂಗ ಹೋಗಿ ಬಂದಪೆನಯ್ಯ 
ತಂದೆ ನಿನ್ನಂ ನಂಬಿ ನಚ್ಚಿ ಹೋದಪೆನಯ್ಯ 
ಅಗಲಲಾಟ್‌೦ ದೇವ ದೇವ ಕರುಣಿಪುದೆನುತೆ 
ಬಗೆಹೆಚ್ಚಿ ತನುಹೆಚ್ಚಿ ಕೊಟ್ಟಂತೆ ನಿಂದಿರುತೆ 
ಮುಂದಿರ್ದ ಬಸವನಂ ಕಂಡು ಸಂಗಂ ಮಲುಗಿ 
ಬ೦ದಪ್ಪಿ ಕಣ್ಣ ನೀರಂ ತೊಡೆದು ಮಿಗೆ ಮುಗಿ 
ಬೇಡೆನ್ನ ಕಂದ ನಿನ್ನೊಡನೆ ಬಪ್ಪೆಂ ಬಸವ 
ನೋಡು ನಿನಾಣೆ ನಿನ್ನೊಡನೆ ಬಪ್ಪೆಂ ಬಸವ 
ನಿನ್ನನಗಲ್ಪಿರಲಾರ್ಪೆನೇ ಬಸವ ಬಸವಣ್ಣ 
ನೀನಿ೦ತಳುತ್ತಿರ್ಪೊಡೆನಗರಿದು ಬಸವಣ್ಣ 
ತಂದೆ ಬೇಡಯ್ಯ ಬೇಡಯ್ಯ ನೇಹದ ನಿಧಿಯೆ 
ಹಿ೦ದುಗೊಂಡೇ ಬಪ್ಪೆನೆನ್ನ ಸುಕೃತದ ಸುಧೆಯೆ 
ನೆನೆಯೆ ಮುಂದಿರ್ದಪೆಂ ಕರೆದೊಡೋ ಎಂದಪೆಂ 
ಮನದೊಳಗೆ ಕರದೊಳಗೆ ತನುವಿನೊಳಗಿರ್ದಪೆಂ 
ನಿಂದಲ್ಲಿ ನಿಂದಪೆಂ ನಡೆದಲ್ಲಿ ನಡೆದಪೆಂ 
ಬಂದಲ್ಲಿ ಬಂದಪೆಂ ನುಡಿದಲ್ಲಿ ನುಡಿದಪೆಂ 
ಬಿಟ್ಟುದಂ ಬಿಟ್ಟಪೆಂ ಪಿಡಿದುದಂ ಪಿಡಿದಪೆಂ 
ನಟ್ಟುದಂ ನಟ್ಟಪೆಂ ಕೇಳ್ದುದ೦ ಕೇಳ್ಗಪೆಂ 
ಆಡಿದುದನಾಡುವೆ೦ ನೋಡಿತ೦ ನೋಡುವೆಂ 
ಮಾಡಿತಂ ಮಾಡುವೆಂ ಕೂಡಿತಂ ಕೂಡುವೆಂ 
ನಡೆಯಯ್ಯ ನಡೆ ಮಗನೆ ನಡೆ ತಂದೆ ಬಸವಣ್ಣ 
ಪೊಡವಿಗಧಿಪತಿಯಾಗಿ ಬಾಳೆನ್ನ ಬಸವಣ್ಣ 
ಎಂದಲ್ಲಿ ಕರುಣಿಸಿದ ಮಾತು ಸಂಬಳವಾಗಿ 
ಬಂದನೆಂತೆಂತಕ್ಕೆ ಅಗಲಲಾಜದೆ ರಾಗಿ 
ಸಂಗಮನ ಕರುಣವೇ ತನಗೆ ಬೆಂಬಲವಾಗಿ 
ಸಂಗಮ ಧ್ಯಾನವೇ ತನಗೆ ಸಂಗಡವಾಗಿ ॥ (೫ ಸ್ಥಲ. ೯, ೨೩) 


ಬಿಟ್ಟರೆ) 


೪. ಪಟ್ಟದಿ : 

ಪಂಪ ಮುಂತಾದ ಹತ್ತನೆಯ ಶತಮಾನದ ಕವಿಗಳಲ್ಲಿ ಷಟ್ಪದಿ ಸಿಕ್ಕುವುದಿಲ್ಲ. ವೀರಶೈವ ಕವಿಯಾದ 
ರಾಘವಾಂಕನು ಮೊದಲು ಷಟ್ಟದಿಯನ್ನು ನಿರ್ಕಿಸಿದನೆಂಬ ಪ್ರತೀತಿ ಇದೆ. ಹರಿಹರನು ಕಥನಕಾವ್ಯಕ್ಕೆ ಹೇಗೆ ಹೊಸಬಗೆಯ 
ಲಲಿತರಗಳೆಯನ್ನು ಉಪಯೋಗಿಸಿದನೋ, ಹಾಗೆಯೇ ರಾಘವಾಂಕನೂ ಲಲಿತರಗಳೆಯಿಂದ ಕಟ್ಟಿದ ಹೊಬಗೆಯ 
ಪದ್ಯವನ್ನು ಸೃಷ್ಟಿಸಿರಬಹುದು. ಇದು ಆತನ ಹರಿಶ್ಚಂದ್ರಕಾವ್ಯ, ಸಿದ್ಧರಾಮಪುರಾಣಗಳಲ್ಲಿ ಕಂಡುಬರುವ ವಾರ್ಧಕಷಟ್ಟದಿ. 
ರಾಘವಾಂಕನು ಶರ ಷಟ್ಟದಿಯನ್ನೂ ಬರೆದಿದ್ದಾನೆಂದು ಕವಿಚರಿತೆಯಲ್ಲಿ ಹೇಳಿದೆ (ಪುಟ ೨೪೪). ಕುಮುದೇಂದು 


(ಸು.೧೨೭೫) ಎಲ್ಲಾ ಜಾತಿಯ ಷಟ್ಟದಿಗಳನ್ನೂ ಉಪಯೋಗಿಸಿದ್ದಾನೆ. ಷಟ್ಪದಿಯ ನಿರ್ಮಾಣ ೧೨- ೧೩ನೆಯ 
ಶತಮಾನವೆಂದಾಯಿತು. 
ನಾಗವರ್ನನಲ್ಲಿ ಒಂದು ಷಟ್ಪದಿಯ ಲಕ್ಷಣವನ್ನು ಹೇಳಿದೆ : "ಷಟ್ಪದಿಯ ಲಕ್ಕಣಮಂ೦ ಪೇಲಟ_ೌಂ"- 
ಮಂದರಧರಗಣ 
ಮೊಂದಿರೆ ಕಡೆಯೊಳ್‌ 
ಕುಂದದೆ ನೆಲಸುಗೆ ಮದನಹರಂ 
ಇಂದುನಿಭಾನನೆ 
ಮುಂದಣ ತೆಳನೀ 
ಯಂದಮೆಯಾಗಲೆ ಷಟ್ಟದಿ ಕೇಳ್‌ (೫- ೨೫೯) 
ಎರಡನೆಯ ಪಾದದಲ್ಲಿ 'ಬಂದಿರ್ಕಾರಂತ್ಕದೊಳ್‌', 'ಬಂದಿರಾರಂತ್ಯದೊಳ್‌' ಎಂಬ ಪಾಠಾಂತರಗಳುಂಟು. ೫, ೬ 
ನೆಯ ಪಾದಗಳಿಗೆ 'ಮುಂದಣ ಪದ ನೀ । ಯಂದದೊಳಿರೆ ಶರಷಟ್ಟದಿಯೇ' ಎಂಬ ಪಾಠಾಂತರವಿದೆ. 
ಇದನ್ನು ನೋಡಿದರೆ ನಾಗವರ್ಮನ ಕಾಲದಲ್ಲಿ ಒಂದೇ ಒಂದು ಷಟ್ಟದಿಯಿತ್ತೆಂದೂ (೬ ವಿ + ೧ ರು, ಎರಡು 
ಸಲ), ಇದಕ್ಕೆ ಶರಷಟ್ಟದಿ ಎಂಬ ಹೆಸರನ್ನು ಆಮೇಲೆ ಕೊಟ್ಟರೆಂದೂ, ಊಹಿಸಬೇಕಾಗುತ್ತದೆ. 
ಸು. ೧೦೭೯ ರಲ್ಲಿದ್ದ ಚಂದರಾಜನ ಮದನತಿಲಕವೆಂಬ ಗ್ರಂಥದಲ್ಲಿ ಷಟ್ಪದಿಯ ಪ್ರಯೋಗವಿದೆ (ಕವಿಚರಿತೆ, ಪುಟ 
೯೩- ೯೪). 
" ಅಂಗನೃಪಾಯತಿ ತುಂಗಭುಜ೦ ಕಲಿಯಿಂಗಿತ ಶಿಕ್ಷಿತನಿ೦ದುಯಶಂ 
ಪಿಂಗಜದೊಂ ಗತಭ್ಯ೦ಗಕಚಂ ಕಲಿ ಮಂಗಳಲಕ್ಷಣಯುಕ್ತನಿವಂ 
ಸಂಗರಕೇಸರಿ ಸಂಗಗುಣಂ ಬಲಿ ಭೃಂಗರದಕ್ಷನು ವಾಯುತನುಂ 
ಸಂಗದ ಸನ್ಮತಿ ರಂಗವಹಂ ಸಲೆ ಭಂಗಿಯನೀಕ್ಷಿಸಿ ಮಾಚನೃಪಂ 
ಇದುವೆ ಇಡೆಯಕ್ಕರಮುಂ, ಕಿಚೆಯಕ್ಕರಮುಂ, ಚೌಪದಿಕೆಯು೦ ಎರಡು ಷಟ್ಟದಿಯುಂ . . . ಅಕ್ಕುಂ" (ಶರಷಟ್ಟದಿ 
ಎಂದು ಕರೆದಿಲ್ಲ). 
ಈ ಪದ್ಯದಿಂದಲೂ, ನಾಗವರ್ಮನ ಲಕ್ಷಣಪದ್ಯದಿಂದಲೂ, ಈ ಷಟ್ಟದಿ ನಾಲ್ಕು ಮಾತ್ರೆಯ ವಿಷ್ಣುಗಳಿಂದ 
ರಚಿತವಾಗಿರುವಂತೆ ಕಾಣುತ್ತದೆ. 


ವಿ।ವಿ। ಆ.1೪ 

ವಿ।ವಿ। ೪ | ೪ 

ಏಟ.ಟವಿ।ರು( ಇ ಏಿ।ಗು) ॥1೪1್ಪ೪1೪|1೨॥ 
-ಎರಡು ಸಲ 


ಬಂದಿರ್ಕಾರಂತ್ಯದೊಳ್‌, ಬಂದಿರಾರಂತ್ಯದೊಳ್‌ ಎಂಬ ಪಾಠಾಂತರಗಳನ್ನು ನೋಡಿದರೆ ಮಾತ್ರಾವಿವಕ್ಷೆಯಿಲ್ಲದೆ 
ಅಂಶವಿವಕ್ಷೆ ಮಾತ್ರ ಉಳ್ಳ ವಿಷ್ಣುಗಣಗಳು ಮುಂಚೆ ಇದ್ದು ಆಮೇಲೆ ಮಾತ್ರಾನಿಯಮವೂ ಉಂಟಾಯಿತೋ ಎಂಬ ಊಹೆ 
ಏಳುತ್ತದೆ. ಕ್ರಮೇಣ ಅಂಶಜ್ಞಾನ ಬಿಟ್ಟುಹೋಗಿ, ಮಾತ್ರೆ ಮಾತ್ರ ಲಕ್ಷ್ಯವಾಗಿ, - - ಆ ಆ. - ಈ ಬ್ರಹ್ಮಗಣಗಳೂ ೪ 
ಮಾತ್ರೆಯಾದುದರಿಂದ ಸೇರಬಹುದಾಗಿರಬೇಕು. ತೆಲುಗಿನಲ್ಲಿ ಹೇಳಿರುವ ಲಕ್ಷಣಗಳು ಅಂಶಗಣಗಳಾಗಿವೆ : 
ತಿದ. ಶೇಂ. ದ್ರ । ಗಣ. ಮು. ಲು । ವೆಲ. ಯ. (ನಿರ್‌) 1 ಮೂ. ಡಿ. ಡಿ 
ಕದಿಯ ನಂತ್ಯಂಬುನ ಜ೦ದುಗೂರ್ಹಿ 
ತುದಿಯಿಟ್ಟು ಗಾ ಮದಿ ಜೆ (ಪ್ರಿನನದಿಯ ) ಷ 
ಟ್ಟದಮಗು ಮಲ್ಲಿಯ ರೇಚ (ನಾಖ್ಯ)- ಕವಿಜನಾಶ್ರಯಮು. 
ಪ್ರಾಸಮುಲ್‌ ಮುಮ್ಮಾಜು | ವಾಸವುಲಾಳ್ಗಿರಿ । 
ಪೈಸುಧಾದೀಧಿತಿತೋ ನಿರ್ಯತಿ ॥ 
ಭಾಸಿಲ್ಲಗಾಂಬಾದ । ಮೀ ಸೂಟಿತೋ ನಾಲ್ಗು | 
ಜೇಸಿನ ಕೃತುಲಂದು ಷಟ್ಪದಾಖ್ಯ ॥- ಅಪ್ಪಕವೀಯಮು. 
ತ್ರಿಪದಿ ಮೊತ್ತಮೊದಲು ಈ ರೂಪದಲ್ಲಿ ಎರಡು ಪಾದಗಳಿಂದ ಆರಂಭವಾಗಿರಬಹುದೆಂದು ಹಿಂದೆ 
ಊಹಿಸಲಾಯಿತು. 


ವಏಿಟ।ವಿ1ವಿ (ಪಾಸ) ।ಎವಿ। 
ಏ।ಬ್ರ।ಬ್ರಟಗು. 
ಇಲ್ಲಿ ಎಲ್ಲಾ ಗಣಗಳೂ ವಿಷ್ಣವಾದರೆ, ಮೊದಲನೆಯ ಪ್ರಾಸದ ಎರಡು ಭಾಗಗಳನ್ನು ಎರಡು ಪಂಕ್ತಿಗಳಾಗಿ 


ಹೇಳಿದರೆ, ಷಟ್ಪದಿಯ ಅರ್ಧವಾಗುತ್ತದೆ. ಇದನ್ನು ಒಂದು ರೀತಿ ಹೆಚ್ಚಿಸಿ ತ್ರಿಪದಿಯಾಗಿಯೂ, ಮತ್ತೊಂದು ರೀತಿ ಹೆಚ್ಚಿಸಿ 
ಷಟ್ಟದಿಯಾಗಿಯೂ ಬೆಳಸಿದಂತೆ ಕಾಣುತ್ತದೆ. ಅಂತೂ, ಅಂಶಗಣದಲ್ಲಿದ್ದು (೬ ವಿ೪ ೧ರು - ೬ ಇಂದ್ರ * ೧ ಚಂದ್ರ 
ಮಾತ್ರಾಗಣಕ್ಕೆ (೭ಿ ವಿ ಎ ೪ ೨) ತಿರುಗಿದ ಶರಷಟ್ಟದಿ ಸಿದ್ಧವಾಯಿತು. ಇದರ ರಚನೆಯ ಕ್ರಮವನ್ನನುಸರಿಸಿ ಮಿಕ್ಕ 
ಷಟ್ಪದಿಗಳು ಹುಟ್ಟಿದ ಹಾಗೆ ಕಾಣುತ್ತದೆ. 
ಛಂದೋಂಬುಧಿಯಲ್ಲಿ ಮಿಕ್ಕ ಐದು ಷಟ್ಪದಿಗಳನ್ನು ಹೇಳುವ ಪದ್ಯಗಳು ಅನ್ಯಕರ್ತೃಕಗಳೆಂದು ಊಹಿಸಬಹುದು. 

(ಕಾವ್ಯಕಲಾನಿಧಿ ಮುದ್ರಣ : ಪುಟ ೮೧- ೮೩, ಟಿಪ್ಪಣಿ, ಪುಟ ೩೩- ೩೫). ಅವು ಈಗ ಪ್ರಚಾರದಲ್ಲಿರುವ ಆರು 
ಷಟ್ಪದಿಗಳ ಲಕ್ಷಣವನ್ನೂ, ಅವು ರಚಿತವಾಗಿರುವ ಕ್ರಮವನ್ನೂ ತಿಳಿಸುವುದರಿ೦ದ ಇಲ್ಲಿ ಅವನ್ನು ಎತ್ತಿ ಬರೆಯಬಹುದು: 

ಒಂದಿದ ಯತುಷಟ್ರದಿಗಳೊ 

ಳೊಂದೇ ತೆಐನೆರಡು ಪಾದಮುಂ ಮೇಣ್‌ ಮುಂದ 

ಕೊಂದದರೆ ಬರ್ಕುಂ ತುದಿಯ 

ಲ್ಲಂದುಧರಂ ಬಂದೊಡಣೆಗೆ ಷಟ್ಟದಿಯ ತೆಅಂ 


ತೋಜುವ ಮಾತ್ರೆಯ ಷಟ್ಟದಿ 
ಗಾಜೂಅಡಿಯೆರಡಅಲ್ಲಿಯೊಂದೇ ನಿಯಮಂ 
ಮೂಜಕ್ಕೊಂದು ತದರ್ಧಂ 

ಬೇಯೇಶಂ ಕಡೆಯೊಳೆಲ್ಲಮೀ ತೆಜನಕ್ಕುಂ 


ಶರ ಕುಸುಮ ಭೋಗ ಭಾಮಿನಿ 
ಪರಿವರ್ಧಿನಿ ವಾರ್ಧಕಂ೦ಗಳೆಂದಾಜು ತೆಅ೦ 
ಕರಿ ದಶ ರವಿ ಮನು ರಾಜರ್‌ 
ಬರೆ ವಿಶಂತಿ ಮಾತ್ರೆಯಿಂದೆ ಷಟ್ಪದಿ ನಡೆಗುಂ 
ಇವುಗಳ ಜೊತೆಗೆ ಇವೇ ಲಕ್ಷಣಗಳನ್ನು ಆಯಾ ಬಗೆಯ ಷಟ್ಟದಿಯಲ್ಲಿಯೇ ನಿರೂಪಿಸುವ ಪದ್ಯಗಳೂ ಇವೆ. 
ಈ ಲಕ್ಷಣಗಳು ಯಾವುವೆಂದರೆ, 
(॥ ಷಟ್ಪದಿಯ ರಚನೆ : ಪೂರ್ವಾರ್ಧದ ಎರಡು ಅಡಿ ಒಂದೇ ರೀತಿ; ಮೂರನೆಯ ಅಡಿ ಒಂದೂವರೆಯಷ್ಟು + 
ಗುರು; ಉತ್ತರಾರ್ಧವೂ ಹೀಗೆಯೇ. 
(i) ಷಟ್ಪದಿಗಳು ಆರು ಬಗೆ : ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ. 
(i ಮಾತ್ರೆಗಳು : ಪಾದ : ೧, ೨, ೪, ೫ : ಶರ- ೮: ಕುಸುಮ- ೧೦ : ಭೋಗ- ೧೨; ಭಾಮಿನಿ- ೧೪; 
ಪರಿವರ್ಧಿನಿ- ೧೬; ವಾರ್ಧಕ- ೨೦. 
ಪಾದ ೩, ೬ : ಮೇಲಿನ ಸೂತ್ರದಂತೆ : 


೮ 
ಶರ , .. 0. ಎ 4+ DD = ೧೪ 
೨ 
೧೦ 
ಕುಸುಮ OOK DEAE 
೧೨ 


ಭೋಗ ಸದಿ ತ್ರ ಗ. ESB 


೧೪ 

ಭಾಮಿನಿ 0೪+ ಎ ಕಜ. ಪಿಷ ೨೩ 
3) 
೧೬ 

ಪರಿವರ್ಧಿನಿ OLY ಎ += ೨೬ 
೨ 
೨೦ 

ವಾರ್ಧಕ OE ಎ. SEL 
ವ 


೩, ೬ ನೆಯ ಪಾದಗಳ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವೆಂದೇ ಲೆಕ್ಕ. 
ಈ ಲಕ್ಷಣಗಳಲ್ಲಿ ಪಾದಕ್ಕೆ ಮಾತ್ರೆಗಳನ್ನು ಹೇಳಿತೇ ಹೊರತು ಗಣವಿಚಾರವನ್ನು ಹೇಳಿಲ್ಲ; ಅಂಶವಿಚಾರವನ್ನೂ 
ಹೇಳಿಲ್ಲ. ಆದರೂ ಗಣಸ್ತರೂಪವನ್ನೂ, ಅಂಶಸ್ವರೂಪವನ್ನೂ ಮರೆಯಬಾರದು. 


(1) ಗಣಗಳು : 

ಶರ , ... ಎರಡು ಗಣಗಳು : ೨ *೪ ಇ ೮ 
ಕುಸುಮು ೨೫೬೫ ಇ ೧೦ 
ಭೋಗ . .. ನಾಲ್ಕು ಗಣಗಳು : ೪ *೩ ಎ ೧೨ 
ಭಾಮಿನಿ ... Ki : ೩.೪. ೩೪ ಇ ೧೪ 
ಪರಿವರ್ಧಿನಿ . , . ತ ೪೫೬೪೧೬ 
ವಾರ್ಧಕ ... ಸ್ವ ೪೫೬೫ ಎಇ ೨೦ 


ಮೂರು ಆರನೆಯ ಪಾದಗಳು ಆರು ಗಣಗಳು + ಗುರು. 
ಇಲ್ಲಿ ಎರಡು ವಿಷಯಗಳನ್ನು ಗಮನಿಸಬೇಕು : 
೧. ಗಣಗಳು : ಉತ್ಸಾಹ, ಮಂದಾನಿಲ, ಲಲಿತರಗಳೆಗಳ ಗಣಗಳು : 
ಭೋಗ- ಉತ್ಸಾಹ, ೩ ಮಾತ್ರೆ; ಶರ, ಪರಿವರ್ಧಿನಿ- ಮಂದಾನಿಲ, ೪ ಮಾತ್ರೆ; ಕುಸುಮ, 
ವಾರ್ಧಕ- ಲಲಿತ, ೫ ಮಾತ್ರೆ; ಭಾಮಿನಿ- ಉತ್ಸಾಹ + ಮಂದಾನಿಲ, ೩ + ೪ ಮಾತ್ರೆಗಳು. 


೨. ರಚನೆ : ಭೋಗ ೩೩೩ ಎ ೪ *೩ ಎ ೨೩೩) 
ಶರ .... ೪.೪ ಎ೨ *೪ 
ಪರಿವರ್ಧಿನಿ ... ೪೪೪೪೪ *೪ ಎ ೨(೪೪) 
ಕುಸುಮ ...೫.೫ಎ೨*೫ 
ವಾರ್ಧಕ . .. ೫.೫.೫೫ ಎ ೪ * ೫ ಎ ೨(೫.೫) 
ಭಾಮಿನಿ , ೩೪, ೩.೪ ಎ ೨(೩೪) 


ಹೀಗೆ ಆರು ಷಟ್ಪದಿಗಳು ೪ ಜಾತಿಯಾಗಿ ವಿಂಗಡವಾಗುತ್ತವೆ. ಮತ್ತು ಶರ ಕುಸುಮಗಳಲ್ಲಿ ಪಾದಕ್ಕೆ ಎರಡು 
ಗಣವಿದ್ದಂತೆಯೇ ದ್ವಿಗಣಗಳನ್ನು ಇಟ್ಟುಕೊಂಡರೆ ಭೋಗ, ಪರಿವರ್ಧಿನಿ, ವಾರ್ಧಕಗಳೂ, ಭಾಮಿನಿಯೂ ಎರಡು ಖಂಡದ 
ಪಾದವನ್ನೇ ತೋರಿಸುತ್ತವೆ. ಷಟ್ರದಿಗಳಲ್ಲಾ ೨ ಏಕಗಣ, ಅಥವಾ ೨ ದ್ರಿಗಣಗಳಿಂದ ಮಾಡಿದುವಾಗಿರುತ್ತವೆ. ಭಾಮಿನಿಯ 
ಗಣ ರುದ್ರಗಣದಿ೦ದ ಉತ್ಪನ್ನವಾದ ಹಾಗೂ ಭಾಸವಾಗುತ್ತದೆ. 

(ii) ಅಂಶಗಳು : ಷಟ್ಟದಿ ಈಗ ಮಾತ್ರೆಗಳಿಂದ "ನಡೆ" ದರೂ ಒಮ್ಮೆ ಅಂಶಗಳಿಂದ "ನಡೆ" 
ಯುತ್ತಿದ್ದಿತೆಂಬುದನ್ನೂ ಮಾತ್ರೆ ಪ್ರಧಾನವಾದರೂ, ಪಾದವನ್ನು ಗಣವಾಗಿ ಒಡೆಯುವುದೇ 
ಅಲ್ಲದೆ, ಅಂಶವಾಗಿಯೂ ಒಡೆಯುವ ಹಾಗಿರಬೇಕೆಂಬುದನ್ನೂ ಮರೆಯಬಾರದು. ಒಳಗೆ 
ಕುಳಿತಿರುವ ಅಂಶವನ್ನು ಲಕ್ಷಿಸದೇ ಹೋದರೆ ಹಾಡಿನ ಸೊಗಸು ಕೆಟ್ಟು ಛಂದಸ್ಸು ಕಿವಿಗೆ 
ಇಂಪಾಗಲಾರದು. 

ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು: 


ಈ.ಶ.ನ | ಕರುಣೆ. ಯ । 
ನಾ.ಶಿ. ಸು | ವಿನ.ಯ.ದಿ । 
ದಾ.ಸ.ನ | ಹಾ.ಗೆ.ಯೆ | ನೀ.ಮ.ನ । ವೇ ; 
ಕ್ಷೇ.ಶ.ವ ।ವಿಧ.ವಿ.ಧ । 
ಪಾ.ಶ.ವ (ಹರಿ.ದು.ವಿ। 
ಲಾ.ಸ.ದಿ | ಸತ್ಯವ । ತಿಳಿ.ಮ.ನ ವೇ : (ಪದ್ಯಸಾರ, ಪುಟ ೨೦) 
ಇಲ್ಲಿ ಹರಿ. ದು.ವಿ | ಲಾ.ಸ.ದಿ ಎಂಬ ಕಡೆ ಅಂಶದ ಹೊಂದಿಕೆ ಚೆನ್ನಾಗಿದೆ. 
ಕೆಲ.ಕೆಲ.ವೆ | ಡೆಯೊ.ಳು ಕೆಂ | 
ದಳಿ.ರ.ನೊಲ । ವಿಂ.ದೆ.ಕೆಂ । 
ದಳ.ಕೆ.ಪಡಿ | ಯಿಡು.ವಂ.ತೆ । ಲ.ಕ್ಷ್ಮೀ.ವ | ರಂ. 
ಲಲಿ.ತ.ತರ । ಭಕ್ತಿಯಿಂ । 
ನಲಿ.ನಲಿ.ದು | ಪಸ.ರಿಸು.ತಿ | 
ರಲು.ಸೀ.ತೆ | ಮೆ.ಲ್ಲಮೆ । ಲ್ಲನೆ. ನಡೆ. ದ । ಳು.ಪುಟ ೨೩) 
ಇಲ್ಲಿ ೧ನೆಯ ಪಾದದಲ್ಲಿಯೂ, ೫- ೬ ನೆಯ ಪಾದಗಳ ಸಂಧಿಸ್ಥಳದಲ್ಲಿಯೂ ಛಂದಸಿನ ಓಟ ಕೆಟ್ಟಿದೆ; ಅಂಶದ 
ಸೂಕ್ಷ್ಮವನ್ನು ನೋಡದೆ ಹೋದುದರಿಂದ. ೩-೪ನೆಯ ಪಾದಗಳು ಲಕ್ಷಣವಾಗಿವೆ. 
ತಿರುಕ । ನೊ.ರ್ವ | ನೂ.ರ । ಮುಂದೆ | 
ಮುರು.ಕು ಧ.ರ್ಮ । ಶಾ.ಲೆ । ಯಲ್ಲಿ | 
ಯೊರ.ಗಿ ॥ರು.ತ್ತ 1 ಲೊಂ. ದು | ಕನಸ | ಕಂ.ಡ | ನೆಂ.ತೆ | ನೆ- 
ದ್ವಿಗಣಗಳು; ಓಟ ಸರಿಯಾಗಿದೆ. 
ಭ.ಟ್ಟ | ನಿ.ಗಳ । ಕೂಡಿ ನಲ್ಲ . . . (ದ್ವಿಗಣದ ಬೀಸು 'ನಿಗಳ' ಎಂಬ ಒತ್ತಿಲ್ಲದ ಗಣವನ್ನು ಎತ್ತಿ ಹಿಡಿಯುತ್ತದೆ.) 
ಓ.ಲ | ಗದ.ಲ್‌ ಇ । ರು.ತ್ತ- (ಸರಿಯಾಗಿದೆ. ಕೆಲ.ಕೆಲ.ವ್‌.ಎ ॥ಡೆಯೊಳು ಕೆಂ- ಎಂದು ಕೆಟ್ಟಿರುವ 
ಕಡೆಯನ್ನು ಹೋಲಿಸಿ). 
ಬಾಲೆ | ಯರನು । ನೋಡಿ | ಮದುವೆ । ಮಾಡ । ಬೇಕೆ । ಲೈ. (ಪುಟ. ೨೪,೨೫) 
ಈ ಅಂಶ, ಪದ, ಒತ್ತು- ಈ ಸೂಕ್ಷ್ಮಗಳ ರಹಸ್ಯವನ್ನು ಹಿಡಿದರೆ ಷಟ್ಪದಿಗಳ ಪಾದಗಳನ್ನು, ಪದವಿನ್ಯಾಸವನ್ನು, 
ಅರ್ಥಸ್ಫೂರ್ತಿಯನ್ನು, ಕವಿ ಕೌಶಲ್ಯದಿಂದ ಛಂದಸ್ಸಿನ ನಾಟ್ಯದಲ್ಲಿ ಕುಣಿಸಬಲ್ಲನು. ಬೆರಳು ಮಡಿಸಿ ಬರಿಯ ಗಣದ 
ಲೆಕ್ಕಾಚಾರವಾದರೆ ಕವಿತೆಯ ಕುದುರೆ ಕುಂಟುತ್ತದೆ. 


4 / 
ಕೇಳು | ತವ.ರದು | ರು.ಕ್ತಿ। ಗಳಿ. ಗ (ಗ್‌ ಅ)ನು 
4 4 / / 
ಕೂ. ೮ । ಬಡದೆ. ॥ ಮ । ಹೋ. ಗ್ರ | ಕೋ. ಪ. ಛ । 
/ / We 4 / 


ಡಾ. ೪ಿ । ಸಲು ॥ ಮುರಿ । ಮೀ. ಸೆ । ಕುಣಿ ಕು.ಣಿ | ದಾ. ಡೆ । ಕ.ಣ್ಣಳ | ಲಿ. 
ಇಲ್ಲಿಯ ಅಂಶ, ಪದ, ಒತ್ತು ಮತ್ತು ಯತಿಗಳ ವಿನ್ಯಾಸವನ್ನು ನೋಡಿ. ಇಂಗ್ಲಿಷಿನಲ್ಲಿ ಹೇಗೆ ಕವಿಗಳು ಸರಳ 

ರಗಳೆಯಲ್ಲಿ ಯತಿಯನ್ನು ಹಿಂದೆ ಮುಂದೆ ಸರಿಸಿ ಜೆಲುವುಗೊಳಿಸುವರೋ, ಹಾಗೆ ನಮ್ಮ ಷಟ್ಟದಿಯಗಳಲ್ಲೆಲ್ಲಾ 
ರಾಜಷಟ್ಟದಿಯಾದ ಭಾಮಿನೀ ಷಟ್ಪದಿಯಲ್ಲಿ ಈ ಯತಿವಿನ್ಯಾಸದ ಧೋರಣೆಯಿಂದ ಕುಮಾರವ್ಯಾಸ, ಚಾಮರಸ ಮುಂತಾದ 
ಕವಿಶ್ರೇಷ್ಠರು ತಮ್ಮ ಅತ್ಯುತ್ಕಷ್ಟವಾದ ಛಂದೋರಚನೆಯನ್ನು ತೋರಿರುವರು. 

ಅದ. | ಳವ. ನೀ. । ಕಾಂತೆ | ಗೊ.ಪ್ಪುವ | 

ವದ. ನವೋ॥ಶೃಂ।ಗಾ.ರ।ಸಾ.ರದ । 

ಸದ. ನ । ವೋ ॥ ಸೊ.ಬ. ಗಿನ.ಸು | ಮಾ.ನ.ದ | ಸುಖ.ದ । ನೆಲೆ. ವೀ 1 ಡೋ ॥ 

ಸುದತಿ | ರ.ತ್ನ.ಗ | ಳೊಗೆ. ವ । ಚೆಲು.ವಂ | 

ಬುಧಿ.ಯೊ ॥ ಪೇಳೆ. ನೆ | ಸಕ.ಲ. | ಸ೦ಂ.ರಂ । 


ಭದ.ಲಿ । ಸೊಗ. ಸಿ ಹು । ದ. ಲ್ಲಿ। ಬನ.ವಸೆ 1 ಯೆಂ.ಬ । ಪ.ಟ್ಟಣ । ವು.॥ 
(ಪುಟ ೩೧) 

ಈ ತ। ಮವ ಧಿ । ಕರಿಸಿ । ಭವದೀ 

ಯಾ ತ । ಪದಿ ಧರೆ । ಯನು. ಬೆ । ಳಗು.ವ. ಮ । 

ಹಾತ।ರಣಿ ಬಾ ।ರೆಂದು । ಕೋಳಿಗ | ಳುಲಿದು | ಕೂಗಿದವು । (ಪುಟ ೬೦) 


ಇಲ್ಲಿ ಎರಡನೆಯ ಪಂಕ್ತಿ ಹದಗೆಟ್ಟಿದೆ : ಗುರುಲಘು ಎನ್ಯಾಸ, ಅಂಶದೃಷ್ಟಿ, ಸರಿಯಾಗಿಲ್ಲದ್ದರಿ೦ದ. 


ಕೆಡಿಸುವುದಕ್ಕೆ ಕಾರಣವೂ ಏನೂ ಇಲ್ಲ. 

ಎಲೆ.ಬ | ಡವೆ. ನೀ । ನಾ.ರು | ಈ.ಮ | 

ಕೃಳ.ಸ । ಹಿತ. ಲೆ । ತ್ತೆತ್ತ । ಪೋ.ದ.ಪೆ | 

ಬಳ.ಲ್ಲೆ । ಯೆನೆ. ದೇ । ಸಿಗಿ.ತಿ । ತಾ.ನು.ನಿ | ಷಧೆ.ಯೆ । ನಿಪ. ನ | ಣ್ಹಾ । (ಪು ೬೨) 
-ಇದು ಲೆಕ್ಕಾಚಾರದ ಛಂದಸ್ಸು. 

ಪಾರದೆ । ಸೆರಗಂ । ಬೆರಗ೦ | ಬಳಸಲ್‌ । 

ಮಾರುತ | ತನಯಂ | ಮಹಿಷಾ | ಸುರನೆನೆ । 

ಧೀರಂ | ಪೆರ್ಗೊಂ | ಬಿ೦ ನು । ರ್ಗಪ್ಪಿನೆ । ಗಂ ಪೊ ।ಯ್ಬು ತವಿಸಿ | ದಂ. 
-ಮೂರನೆಯ ಪಾದ ಹಿಗ್ಗಾ ಮುಗ್ಗಾ ಎಳೆದಂತಿದೆ. 

ಗತಿ ಹಾ । ನಿಗೆ ಮತಿ । ಹಾನಿಗೆ ವಿದ್ಯಾ । 

ತತಿ ಹಾ । ನಿಗೆ ಪ । ಕ್ಯಾದ ದು । ರಾತ್ಮಂ. . . 

ಹತಿಯಿಸು । ವೆನೆನುತ । ಮಸಗಿದ । ನಾ ಭ್ರೂ | ಕುಟಿಮುಖ | ದಶಮುಖನು. 
-ಈ ನಾಲ್ಕು ಮಾತ್ರೆಯ ತಾಳ ಏಕನಾದದಂತೆ ಬೇಗ ಬೇಸರಗೊಳಿಸುವುದು. 
ಕವಿ ವಾಕ್ಕಭಾಗಗಳಿಗೂ. ವೈವಿಧ್ಯಕ್ಕೂ ಓಟಕ್ಕೂ ಗಮನಕೊಡಬೇಕು. 

ಪೇ.ಳ.ಲೇ | ನಹು.ದಿ.ನ್ನು । ಬ.ಭ್ರುವಾ | ಹನ. ನೊಡನೆ | 

ಕಾ.ಳ.ಗಂ । ಗೊಡು.ವೆ. ನಾಂ । ಕುಲ.ಕೆ.ಮಗ । ನೀ.ನೊ.ರ್ವ | 

ಬಾ.ಳುವೆ.ಗೆ. । ಡಿಸ. ಬೇಡ. . . .(ಜೈಮಿನಿ. ೨೩, ೯) 

ಕ 

ಬ್ಲಗಳನುಸು । ರಿದರದೇ । ಲಕ್ಷ್ಯಮ । ಲ್ಲದೆ ಪೆಅತೆ 

ನಗೆ ಸಲ್ಲ | ದದರಿಂದೆ... . (೧, ೧೦) 

ಉನ್ನತ ಪ । ರಾಕ್ರಮಿ ತ | ಡೆಯಲಿ ವಾ | ಜಿಯನೆಂದು. . . (೨, ೨೮) 

ಚಲಿತಲೀಲಾಸ್ಯದ ಪತಾಕೆಗಳ ಲಾಸ್ಕದ ಪ 

ವಳದ ಮುತ್ತುಗಳ ಗೊಂಚಲ್‌ ಗೊತ್ತುಗಳ. . . (೩, ೧೭) 

ಏಕಾರ್ಣವಂ೦ ಮೇರೆದಷ್ಟಿತೆನೆ ಮುಸುಕಿದಂ ಕಣೆಯಿ೦ದವನ ರಥವನು 

(೪, ೩೪) 

-ಈ ಸ್ಥಳಗಳಲ್ಲಿ ಛಂದಸ್ಸು ಕಿವಿಗೆ ಹಿತವಾಗಿದೆಯೆ? 
ಕಡೆಯದಾಗಿ ಲಕ್ಷ್ಮೀಶನ ದಿವ್ಯಗಾನವನ್ನು ಕೇಳಿ ನಲಿಯೋಣ : 

ಭೂ.ವ್ಯೋ.ಮ । ಪಾ.ತಾ.ಳ । ಲೋಕಂ. ಗ ಳಲ್ಲಿ. ಸಂ | 

ಭಾ.ವ್ಯರೆಂ | ದೆನಿ.ಸಿ.ಕೊ । ಳ್ವಖ.ಳ.ದೇ ವರ್ಕ.ಳಿಂ | 

ಸೇ.ವ್ಯ.ನಾ | ದಜ.ನ.ಪ । ಟ್ಟದ. ರಾಣಿ । ವರ.ದೆ.ಕ | 

ಲ್ಯಾಣಿ. ಫಣಿ | ವೇ.ಣಿ.ವಾ । ಣಿ 

ಕಾ.ವ್ಯಮಿದು । ಭುವ.ನ.ದೊಳ್‌ | ಸಕ.ಲ. ಜನ । ರಿಂ.ದೆ. ಸು । 

ಶ್ರಾ.ವ್ಯಮ | ಪ್ಪಂ.ತೆ.ನ್ನ | ವದ.ನಾ.ಬ್ಹ | ದ.ಲ್ಲಿ.ನೀ । 

ನೇ.ವ್ಯಾಪಿ | ಸಿರ್ದ.ಮಲ । ಸು.ತಿಯಂ । ತಾ.ಯೆನ.ಗೆ । 

ತಾ.ಯೆ.ನಗೆ । ಗೂಡಿ. ನೋ 1ಡಿ ॥ (೧,೪) 


ಲಾಲಿತ್ನ 


ಪ್ರತಿಯೊಂದು ಗಣದಲ್ಲಿ ೫ ಮಾತ್ರೆಯಿದ್ದರೂ, ಅಂಶವಿನ್ಯಾಸ ಬೇರೆ ಬೇರೆಯಾಗಿ ಛಂದಸ್ಸಿನ ಹರಿತ ಸುಖವಾಗಿದೆ. 
ಭಾಮಿನೀ ವಾರ್ಧಕ ಷಟ್ಪದಿಗಳ- ಕನ್ನಡದ ಹಾಡುಕಟ್ಟಿನ- ಸೊಗಸೇ ಈ ಸಮತೆಯಲ್ಲಿ ವೈವಿಧ್ಯ : ವೈವಿಧ್ಯದಲ್ಲಿ ಸಮತೆ. 
೫. ಯಕ್ಷಗಾನ, ಹೊಸ ಪ್ರಯೋಗಗಳು 
ತ್ರಿಪದಿ, ಷಟ್ಟದಿ, ರಗಳೆ- ಇವು ಹೊಸಗನ್ನಡಕ್ಕೆ ಹೇಗೆ ಮಾತ್ರಾಗಣದಿ೦ದ ಕೂಡಿ ಹೊಂದಿಕೊಂಡುವು, ನೋಡಿದ್ದಾಯಿತು. ೩, 
೪, ೫ ಮಾತ್ರೆಯ ಗಣಗಳು ಖಚಿತವಾಗಿ ಈ ಪದ್ಯಗಳಿಗೆ ಆಧಾರವಾದುವು. * ಈ ಮೂರು ಗಣಗಳನ್ನು ಹಿಡಿದು 
ವೀರಶೈವ ಕವಿಗಳೂ, ಇತರರೂ ಎಷ್ಟೋ ಬಗೆಯ ಹೊಸ ಪದ್ಯಗಳನ್ನು ಕಟ್ಟಿದ್ದಾರೆ. ಲಾವಣಿಗಳು, ದಾಸರ ಪದಗಳು, 
ಜನಪದ ಸಾಹಿತ್ಯದ ಮಟ್ಟುಗಳು. ಗೀತಗಳು ಈ ಪದ್ಯಗಳನ್ನು ಯಥೇಷ್ಟವಾಗಿ ಬಳಸಿವೆ, ಮತ್ತು ಅಂಶಗಣಗಳನ್ನು 
ಉಳಿಸಿಕೊಂಡಿವೆ. ಅವುಗಳ ರಹಸ್ಯವನ್ನು ತಳಹದಿಯಾಗಿಟ್ಟುಕೊಂಡು ಆಧುನಿಕ ಕವಿಗಳು ಹೊಸ ಹೊಸ ಬಗೆಯ 
ಪದ್ಯಗಳನ್ನೂ ಸರಳ ರಗಳೆಯನ್ನೂ, ಪ್ರಗಾಥಗಳನ್ನೂ ರಚಿಸುತ್ತಿದ್ದಾರೆ. ಪ್ರಾಸವನ್ನು ಬಿಟ್ಟೂ ಇಟ್ಟೂ ಹೊಸ ಥಳುಕನ್ನು 
ಕೊಟ್ಟೂ ಪರೀಕ್ಷಿಸುತ್ತಿದ್ದಾರೆ. ಕಥೆಗೆ, ಗೀತಕ್ಕೆ, ನಾಟಕಕ್ಕೆ, ಗ್ರೀಕ್‌ ನಾಟಕ, ಷೇಕ್ಸ್‌ಪಿಯರ್‌ ನಾಟಕಗಳ ಭಾಷಾಂತರಕ್ಕೆ ತಕ್ಕ 
ಛ೦ದಸ್ಸುಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಾರೆ. ಇವಕ್ಕೆಲ್ಲಾ ಸಂಪೂರ್ಣ ವಿವರಣೆ ಸಾಧ್ಯವಲ್ಲ; ಮತ್ತು ಅನಾವಶ್ಯಕ. 
ದಿಕ್ಷದರ್ಶನಾರ್ಥವಾಗಿ ಕೆಲವು ಉದಾಹರಣೆಗಳು ಸಾಕಾಗಿವೆ. 
ja ಯಕ್ಷಗಾನ ಪ್ರಸಂಗಗಳಲ್ಲಿ ಸಾಮಾನ್ಯವಾಗಿ ಕೆಲವು ವೃತ್ತಗಳು, ಕ೦ದಗಳು, ದ್ವಿಪದ, ಸೀಸಪದ್ಯ, ತ್ರಿಪುಡೆ, ಸಾ೦ಗತ್ಕ 
ಯಾಲಪದ ಮುಂತಾದುವು ಬರುತ್ತವೆ. 
ದ್ವಿಪದಿ (ತೆಲುಗಿನಲ್ಲಿ ದ್ವಿಪದ) : 
ಇಂದಗ | ಣಮುಲು ಮೂ | ಡಿನಗಣಂ । ಬೊಕಟಿ. 
ಪಾದಕ್ಕೆ ಮೂರು ವಿಷ್ಣು, ಒಂದು ಬ್ರಹ್ಮ ೫.೫.೫.೩-ಎರಡು ಸಲ. 
ಹಸಿದು ಬಂ | ದವರಿ೦ಗ | ಶನವೀಯ । ಬೇಕು 
ಶಿಶುಗಳಿಗೆ | ಪಾಲ್ಚೆಣ್ಣೆ | ಗಳ ನಡಸ । ಬೇಕು. 
ಎರಡು ದ್ವಿಪದಿ ಕೂಡಿದರೆ ಚೌಪದಿ : ಲಕ್ಷಣ- 
ಎಸೆವ ಚೌಪದಿಗೆ ಹದಿನೆಂಟು ಮಾತ್ರೆಗಳು. 
ಸಸಿನೆ ಯತಿಯೆಂಟರಉೌಳು ಪಸರಿಸುತಲಿರಲು. . .(ಕಿಟಲ್‌) 
ಸೀಸಪದ್ಯ 
ಸುರಪತುಲಾರ್ನ್ಗುರಿಪೈ ಭಾ 
ಸ್ಕರುಲಿರುವುರು ಗೂಡನೊಕ್ಕ ಚರಣಮು ಪೋಲ್ದುಂ 
ಬರಗುನತುನಾಲುಗಡುಗುಲ 
ವಿರಮಮಪೈ ರೆಂಟ ರೆಂಟ ವೆಲಯಗವಲರ್ಯು ॥ 
ಪುರುಹೂತಗಣಗಳಾಖುಂ೦ಂ 
ಸರಸಿಜಸಖಗಣಗಳೆರಡು ಸಂಧಿಸಿ ಬರ್ಕುಂ 
ಚರಣಕ್ಕೆ ಸೀಸದಂತದೊ 
ಳೊರಗಿ೦ತಹ ಸರಳ ತನ್ಮೊಳೊಪ್ಪುವ ತೆಜದಿಂ (9) ॥ 
ಪಾದಕ್ಕೆ- ಆರು ವಿಷ್ಣು ಎರಡು ಬ್ರಹ್ಮ: ಮಾತ್ರೆ: ೬ * ೫ + ೨ * ೩ ಯತಿ, ಎರಡೆರಡು ಗಣಕ್ಕೆ. 
ತಿಂಗಳಂ ತಳೆದಿತ್ತ | ರಂಗಮ೦ಗಳ ಕರ್ತ । ತುಂಗ ಸೂರ್ಯ ಸುಭರ್ತ । ತಮಸನಾಶ | 
(ಒ೦ದು ಪಾದ- ಕಿಟಲ್‌) 
ಸೀಸಪದ್ಯದೊಡನೆ ಸೇರಿಸಿ ಹಾಡುವ ಗೀತಿ- ಆಟವೆಲದಿ, ತೇಟಗೀತಿ ಎಂದು ಎರಡು ವಿಧ. 
ಇನ ಗ । ತ್ರ । ಯಂಬು । ನಿಂದ್ರ ದ್ವ । ಯಂಬುನು 
ಹಂಸ । ಪಂಚ । ಕಂಬು । ನಾಟ । ವೆಲದಿ; 
ಸೂರ್ಯುಡೊಕನಿಮೀದ ಸುರರಾಜಲಿದ್ದಜು 


೨ ವಿಷ್ಣು ರುದ್ರ ಗಣಗಳಲ್ಲಿ ೬ ರಿಂದ ೮ ಮಾತ್ರೆಗಳವರೆಗೂ ಅವಕಾಶವಿದೆ. 


ದಿನಕರದ್ವಯಂಬು ತೇಟಗೀತಿ. 
ಆಟವೆಲದಿ : ಮೂರು ಬ್ರಹ್ಮ + ಎರಡು ವಿಷ್ಣು ॥ + ಐದು ಬ್ರಹ್ಮ- ಎರಡು ಸಲ. 
ತೇಟಗೀತಿ : ಒಂದು ಬ್ರಹ್ಮ ಎರಡು ವಿಷ್ಣು, ಎರಡು ಬ್ರಹ್ಮ- ನಾಲ್ಕು ಸಲ. 
ತ್ರಿಪುಡೆ ರ ಅಡಾ ಭಿ ಯಿ ೨, 
ಮಗನೆ । ನೀನಿಂ । ತಳಿಯೆ | ಸೈರಿಪೆ | ನೆಂತು | ಪೇಳಯ್‌ | ಶಂಕ | ರಾ. 
ಅಥವಾ ೩. ೪.1೩. ೪. ಮೂರು ಸಲ ೬ ೩.೩ 
ಭೂಮಿ | ಭಾರವ | ನಿಳುಹ | ಲೋಸುಗ | 
ರಾಮ । ಜನಿಸುವ । ನಿನ್ನ । ಗರ್ಭದಿ 
ಆಮ ।ಹಾ ಶ್ರೀ। ಲಕ್ಷ್ಮಿ! ಜನಕನ | -ಪುತ್ರಿ । ಯಹಳು ॥ 
ಗೋವಿನ ಕಥೆಯ ಮಟ್ಟು 
ಕ. ೪.೩. ೪. ಮೂರು ಸಲ ಇ ೩.೪.೩. ೨.(ಬ್ರಹ್ಮ ಎಷ್ಟು) 
ಧರಣಿ | ಮಂಡಲ । ಮಧ್ಯ । ದೊಳಗೆ । 
ಮೆರೆಯು | ತಿಹ ಕ । ರ್ಣಾಟ | ದೇಶದಿ । 
ಇರುವ । ಕಾಳಿಂಗ | ನೆಂಬ । ಗೊಲ್ಲನ | 
ಪರಿಯ । ನಾನೆಂತು । ಪೇಳ್ವೆನು ॥ 
ಸತ್ಯ | ವೇ ನಮ್ಮ | ತಾಯಿ | ತಂದೆ | 
ಸತ್ಯ । ವೇ ನಮ್ಮ । ಬಂಧು । ಬಳಗ | 
ಸತ್ಯ । ವಾಕ್ಯಕೆ | ತಪ್ಪಿ । ನಡೆದರೆ । 
ಮೆಚ್ಚ । ನಾ ಜಗ । ದೀಶ । ನು. 
ಸಾಂಗತ್ಯ : ಎರಡೇ ಪಾದಗಳು : 
ರತಿಗಿಂತ । ಚೆಲುವು ಭಾ । ರತಿಗಿಂತ । ಸಂಪನ್ನೆ । 
ಪ್ರತಿ ಲಕ್ಷ್ಮಿ | ಸೊಬಗು ರೂ | ಪಿವಳು. 
ತ್ಯಾಗಮಾನ 
ಮಂಡಾಲ । ದೊಳು ಚೆಲ್ವೆ | ಕೊರವಂ- ಜೀ- ನಿನ್ನ- 
ಗ೦ಡನಿ । ನ್ನೆಂತೋನೆ । ಕೊರವಂ- ಜೀ ॥ 
ಮುನ್ನ ಮಾ | ಡಿದ ಕರ್ಮ । ಎಲೆ ನಾ- ರೀ- ನಮ್ಮ- 
ಬೆನ್ನಟ್ಟ । ಬಿಡದಲ್ಲೆ । ಎಲೆ ನಾ- ರೀ ॥. 
ಯಾಲಪದ : ರುದ್ರ ಗಣಗಳು 
ನನ್ನ ಮಾತು ಸಟೆ । ಯೆನ್ನಬೇಡಾ | 
ನಿನ್ನ ಗರ್ಭಾ । ದಲ್ಲಿ ಕೇಳು । 
ಚೆಲ್ವ ರಾಮನು | ಜನಿಸಿ ಬರುವಾ- ನಂ- 
ಕೌಸಲ್ಯಾ ದೇ- ವೀ- 
ಚೆನ್ನಾಗಿ ಕೇ | ಳಮ್ಮ ಕಣಿ! ಯಾ ॥ 
(೭.೭ 1 ೭೭ । ೭.೭... ೨1೭.೨ 1 ೭೭.೨) 
ಪಾರ್ಥಜೋಗಿಹಾಡು 
ಮಣಿಪುರಕೆ | ಬ೦ದವಾ -ಗಾ- ಗಿಣಿಗಳೂ | 
ದಣಿದು ಮಲ । ಗಿದವು ಬೇ । ಗಾ. 
ದಿನಮಣಿಯು | ಉದಿಸಿದಾ ॥ ಅನುವ ಕಾ | ಣುತಲಾಗ | 
ವನದಿ ಸುಖಿ | ಸಿದವು ಬೇ | -ಗಾ- | ಫಲಸವಿದು । 
ವನದಿ ಸುಖಿ । ಸಿದವು ಬೇ । ಗಾ. 
(೫.೫.೨- ೫ 1 ೫.೫.೨ ॥ ೫.೫, ೫.೫. । ೫.೫.೨ - ೫ । ೫.೫.೨) 


ನುಲಿಯ ಚಂದಯ್ಯನ ಶಾರದ 


ಕಲ್ಯಾಣ | ನಗರದೊಳ । ಗಲ್ಲಿ ಜನ । ರಿಗೆ ತೋರೆ । ಆ ಮ ಬ 
ಒಲ್ಲೆವೆ | ನ್ನುತ ಕೊಡಲು । ತಿರುಗಿ- ನುಲಿಯ . . ೬ ೫.೫.೩- ೩ 
ನಲ್ಲಲ್ಲಿ | ತೋರಿ ಮನ । ಮರುಗಿ ೬ ಬಸವ . . . ೫.೫.೩- ೩ 
ನಲ್ಲಿಗೈ । ತಂದು ಬಲು । ಸೊರಗಿ, . . . ೫.೫.೩ 
ನಿಲ್ಲದಲೆ | ನುಲಿಯ ಕೊಂ । ಡಿರೆಯೆಂದು | ಮುಂದಿಡಲು pe ೪.೬.೫ 
ನಿಲ್ಲದಾ | ರೆಂದ ಮನ | ಮರುಗಿ. . . . ೫.೫.೩ 


ಈ ತ್ಯಾಗಮಾನಗಳ ಧಾಟಿ ಬಲು ಮುದ್ದು. 
ಗೀತ ಗೋಪಾಲ 
ಆ.ರ.ಯ್ಯೆ | ಮು.ಗ್ಗಿರಿ | ವಂ.ಧ.ನ । ತ.ಪ್ಲೋ | 
ದಾರಿ ದೋ | ಹವ ದಂಡ | ಧಾರನ । ತಪ್ಪೋ | 
ಮೇರೆಯ । ಜೆಯದೆನ್ನ । ಮೇಲಣ | ತಪ್ಪೋ । 
ನಾ.ರಾ। ಯಣ. ನಿ. ನ್ನ। ನಟ.ಣೆ.ಯ ತ.ಪ್ಲೋ ॥ 
ಓಜೆಗುಂ | ದುವ ವೀಣೆ । ಯುಲುಹಿನ । ತಪ್ಪೋ | 
ಬಾಜಿಸು | ವನ ಕೈಯ । ಪವಣಿನ । ತಪ್ಪೋ । 
ರಾಜಶ್ರೀ | ಚಿಕದೇವ | ರಾಯನಿ | ಗೊಲಿದ ಶ್ರೀ । 
ರಾಜಗೋ | ಪಾಲ ನಿ | ರಾಕರಿ । ಸದೆ ಪೇಳು ॥ 
ಇಲ್ಲಿ ಅಂಶಗಳನ್ನು ಗಮನಿಸಿ. ಮತ್ತು ತೆಲುಗಿನಿಂದ ಬಂದ ವಡಿಯ ಪ್ರಯೋಗವನ್ನು ನೋಡಿ. ಪಾದದ 
ಮೊದಲಕ್ಷರವೂ ಪಾದದ ಮಧ್ಯದ ಯತಿಯ ಮುಂದಿನ ಮೊದಲಕ್ಷರವೂ, ಒಂದೇ ಆಗಲಿ ಸಜಾತಿಯಾದುದಾಗಲಿ 
ಇರುವುದು ವಡಿ. ( ಆ- ಅ, ದಾ- ಧಾ, ಮೇ- ಮೇ, ನಾ- ನ; ಓ- ಉ; ಬಾ- ಪ, ರಾ- ರಾ, ರಾ- ರಾ.) 
ಅಜೆಯರು ಗ | ಡಣಿತೆವೆಂ | ಬವರು- ನಿನ್ನ 
ನಣಿವರು ಗ । ಡಜೆಯೆವೆಂ | ಬವರು- ಈ 
ಯಣೆತಜೆಯ । ದಿರ್ಪ ಹೊಸ । ತೆಅನ ನೀ । ನೇ ಬಲ್ಲೆ ॥ 


ಎಲ್ಲರೊಳ । ಗಿರ್ಪೆ ಗಡ । ನೀನು- ನಿನ್ನೊ 
ಳೆಲ್ಲ ಜಗ | ಮಿರ್ಪುದು ಗ | ಡೇಮ- ಇಂ 
ತೆಲ್ಲರೊಳು | ನೀ ನಿನ್ನೊ । ಳೆಲ್ಲವಿದ | ನೀ ಬಲ್ಲೆ ॥ 


೬. ಉಪಸಂಹಾರ : ತಮಿಳು ಛಂದಸ್ಸು 

ಸಂಸ್ಕ ತದ ವೃತ್ತ ಕ೦ದಗಳನ್ನು ಬಿಟ್ಟು ಕನ್ನಡದ ಹಾಡು ಮಟ್ಟುಗಳ ದಾರಿಯನ್ನು ಹಿಡಿದು ಬಲುದೂರ ಬಂದೆವು. 
ಅಂಶ, ಗಣ, “ದಾತ, ಭಾ ಪ್ರಾಸ, ವಡಿ; "ಪದ್ಯದ ಕಟ್ಟು, ೨ ಪಾದ, ೩, ೪, ೬ ತ್ರಿಪದಿ, ಸಾಂಗತ್ಯ, ಷಟ್ಟದಿ, ರಗಳೆ, 
ಹಾಡುಗಳು, ಸಾಹಿತ್ಯಕ್ಕಿನ್ನೂ ಏರದ ಜನಪದ ಲಾವಣಿಗಳು - ತಮಿಳು, ತೆಲುಗು, ಇವುಗಳ ಗಣಗಳ ಹೋಲಿಕೆ ದಾವಿಡ 
ಛಂದಸ್ಸಿನ ರಹಸ್ಯ, ಲಕ್ಷಣ, ಬೆಳವಳಿಗೆ- ಇವುಗಳನ್ನು ಪ್ರಕೃತಸ್ಥಿತಿಯಲ್ಲಿ ನಮ್ಮ ತಿಳಿವಳಿಕೆ ಇರುವಮಟ್ಟಿಗೆ 
ವಿಮರ್ಶಸಿದ್ದಾಯಿತು. ಛ೦ದಶಾಸ್ತ್ರಕಾರರು ಗಣಿತಪ್ರಕ್ರಿಯೆಯಿಂದ ಹುಟ್ಟಿಸಿದ ಕೌತೂಹಲಗಳನ್ನೆಲ್ಲಾ ಬದಿಗಿಟ್ಟು, ಕೇವಲ 
ಕವಿಗಳ ಮತ್ತು ಜನಗಳ ನಾಲಗೆಯಲ್ಲಿ ನಲಿಯುವ ಪದ್ಯಗಳನ್ನೇ ಹೆಜ್ಜಾಗಿ ವಿವರಿಸಿದ್ದಾಯಿತು. ಹೊಸ ಕಾಲದ ಹೊಸ 
ಕೆಲಸಗಳಿಗೆ ತಕ್ಕ ಸಾಧನದ ಸೃಷ್ಟಿಯ ವಿಚಾರವಾಯಿತು. ಇನ್ನು ತಮಿಳು ಛಂದಸ್ತಿನಿಂದ ಕೆಲವು ಉದಾಹರಣೆಗಳನ್ನು ಕೊಟ್ಟು 
ಈ ಕನ್ನಡ ಭಂದಸ್ಥಿನ ಚರಿತ್ರೆಯನ್ನು ಮುಗಿಸಬಹುದು; ಏಕೆಂದರೆ, ಪುರಾತನ ತಮಿಳು ಛಂದಸ್ಸಿನಲ್ಲಿ ಕನ್ನಡ ಛಂದಸ್ತಿನ 
ಹಿ೦ದಿನ ಹೆಜ್ಜೆ ಕಾಣಬರುವುದು. 

ಮೊದಲು ಅಶೈ = ಅಂಶ, ಶೀರ್‌ - ಗಣ, ಇವುಗಳ ಸ್ಥೂಲಜ್ಞಾನವಾದರೂ ನಮಗೆ ಬೇಕು. 

ಅಶೈ : ನೇರಶ್ರೆ' : ಓ೦ದು ಹಸ್ತ ಅಥವಾ ದೀರ್ಫ, ತಾನೇ ಆಗಲಿ ವ್ಯಂಜನ ಸೇರಿಯಾಗಲಿ ಬರುವುದು : ಆ, ಟಿ, 
ಚೊಲ್‌, ವಾನ್‌. ಟಾ ಹಸ್ತ ಗಣದ ಮೊದಲು ಅಂಶವಾಗಿ ಬರುವುದಿಲ್ಲ. 


ನಿರೈಯಶೈ : ಎರಡು ಹ್ರಸ್ವ ಅಥವಾ ಹಸ್ತ ದೀರ್ಫ. ತಾನೇ ಆಗಲಿ ವ್ಯಂಜನ ಸೇರಿಯಾಗಲಿ ಬರುವುದು : ಅಣಿ, 


ನಿಲಾ, ಕಲಮ್‌, ಪಡಾಮ್‌. 


ಕಂಡು, 


ಎಂಟು 
ಎರಡು 
ಒಂದೇ 
ಎರಡು 


ಮಾತ್ರಾದೃಷ್ಟಿಯಿ೦ದ, ನೇರಶೈ ೪, -. ನಿರೈಯಶೈ ಆ ೪, ೪ -. ಕನ್ನಡದಲ್ಲಿ ಆ - ಸಾಮಾನ್ಯವಾಗಿ ಇಲ್ಲವೆಂದು 
ಇರಕೂಡದೆಂದು ತಿಳಿದುಕೊಂಡಿದ್ದೇವೆ. ತಮಿಳಿನಲ್ಲಿ ಇದು ಸರ್ವೇಸಾಧಾರಣ. 

ಶೀರ್‌ : ನೇರಶೈ, ನಿರೈಯಶೈಗಳು ಈರಶೈ, ಮೂರಶೈ, ನಾಲ್ಕಶೈಗಳಾಗಿ ಸೇರಿ ಗಣಗಳಾಗುತ್ತವೆ. ಇಲ್ಲಿ ಮುಖ್ಯವಾಗಿ 
ಮೂರಶೈಗಳನ್ನು ಪರಿಶೀಲಿಸೋಣ. ಇವು ಬಹ್ಮ ವಿಷ್ಣು, ರುದ್ರಗಣಗಳನ್ನು ಹೋಲುತ್ತವೆ. 


ಈರಶೈ : 
ನೇರ್‌ ನೇರ್‌ ...ತೇ. ಮಾ- ಬ್ರಹ್ಮ ೧.೩ 
ನಿರೈ ನೇರ್‌ . . . ಪುಳಿ.ಮಾ- ಬ್ರಹ್ಮ ೨,೪ 
ನೇರ್‌ ನಿರೈ . . . ಕೂ. ವಿಳಂ -ವಿಷ್ಣು ೫, ೬ (ತಮಿಳಿನಲ್ಲಿ ಎರಡಂಶ; 
ನಿರೈ ನಿರೈ . . . ಕರು. ವಿಳ೦- ಎಷ್ಟು ಬ ಕನ್ನಡದಲ್ಲಿ ಮೂರಂಶ.) 
ಮೂರತೈ : 
ನೇರ್‌ ನೇರ್‌ ನೇರ್‌ .. . ತೇ. ಮಾಂ. ಗಾಯ್‌ -ವಿಷ್ಣು ೧, ೨. 
ನಿರೈ ನೇರ್‌ ನೇರ್‌ . . . ಪುಳಿ. ಮಾಂ. ಗಾಯ್‌- ವಿಷ್ಣು ೩, ೪. 
ನೇರ್‌ ನಿರೈ ನೇರ್‌ . . . ಕೂ.ವಿಳಂ.ಗಾಯ್‌- ರುದ್ರ (ಕನ್ನಡದಲ್ಲಿ ನಾಲ್ಕಂಶ). 
ನಿರೈ ನಿರೈ ನೇರ್‌ . . . ಕರು. ವಿಳಂ. ಗಾಯ್‌- ರುದ್ರ. 
ನೇರ್‌ ನೇರ್‌ ನಿರೈ . . . ತೇ. ಮಾಂ.ಗನಿ- ರುದ. 
ನಿರೈ ನೇರ್‌ ನಿರೈ . . . ಹುಳಿ.ಮಾಂ.ಗನಿ- ರುದ. 
ನೇರ್‌ ನಿರೈ ನಿರೈ . . ೬ ಕೂ. ವಿಳಂ. ಗನಿ. 
ನಿರೈ ನಿರೈ ನಿರೈ . . ೬ ಕರು. ವಿಳಂ. ಗನಿ. 
ನಾಲ್ಕಶೈ : 


ನೇರ್‌ ನೇರ್‌ ನೇರ್‌ ನೇರ್‌- ತೇಮಾಂದಣ್‌ಪೂ 
ರುದ್ರ ೧.೩. 
ನಿರೈ ನೇರ್‌ ನೇರ್‌ ನೇರ್‌- ಪುಳಿಮಾಂದಣ್‌ಪೂ 
. . . ಇನ್ನೂ ೧೪ ಗಣಗಳು. 

ತಮಿಳಿನಲ್ಲಿ ನಾಲ್ಕು ಈರಶೈಗಳೂ, ಎ೦ಟು ಮೂರಶೈಗಳೂ, ಹದಿನಾರು ನಾಲ್ಕಶೈಗಳೂ ಕನ್ನಡದ ನಾಲ್ಕು ಬ್ರಹ್ಮ 
ಎಷ್ಟು, ಹದಿನಾರು ರುದ್ರಗಳಂತೆ ಇವೆ. ಆದರೆ ಆ - ಈ ಆಶೈ ಬರುವುದರಿಂದಲೂ, ಆ ೪ ಈ ಎರಡು ಹ್ರಸ್ವ 
ಮೂರು ನಾಲ್ಕನೆಯ ಅಂಶಗಳಲ್ಲಿಯೂ ಬದಲಾಯಿಸಿ ಬರುವುದರಿಂದಲೂ- ಅಂಶ ವಿಭಜನೆ ಎರಡು ಭಾಷೆಗಳಲ್ಲಿ 
ಆಗುವುದಿಲ್ಲ. ವಿಷ್ಣು ಈರಶೈ, ಮೂರಶೈಗಳಲ್ಲಿಯೂ ರುದ್ರ ಮೂರಕ್ಕೆ ನಾಲ್ಕಶೈಗಳಲ್ಲಿಯೂ ಅಡಕವಾಗುತ್ತದೆ. ಈ 
ಅಂಶಸ್ಟರೂಪ ವಿವರಣೆಗಳನ್ನೂ ಪರಾಮರ್ಶಿಸಿ ದ್ರಾವಿಡಗಣದ ಆದಿಸ್ಟರೂಪವನ್ನು ಕಂಡುಹಿಡಿಯಬೇಕು. 
ಇಷ್ಟು ಸೂಕ್ಷ್ಮಕ್ಕೆ ಹೋಗದೆ, ಒಟ್ಟಿನ ಮೇಲೆ ಕೆಲವು ಪ್ರಸಿದ್ಧವಾದ ಪುರಾತನ ತಮಿಳು ವೃತ್ತಗಳನ್ನು ಕನ್ನಡ 


ಉಕ 


ಗಣಗಳಿಂದ ಸ್ಥೂಲವಾಗಿ ಅಳೆದು ತೋರಿಸಿದರೆ ಇವೆರಡಕ್ಕೂ ಇರುವ ಸಂಬಂಧ ಮನಸಿಗೆ ದೃಢವಾಗುತ್ತದೆ. 


(i) ಕುಜಳ್‌ವೆಣ್ಟಾ: 
ಅಗ.ರ। ಮು.ದ.ಲ. ವೆಖುತ್ತೆಲ್ಲಾ । ಮಾ. ದಿ. ಬ ಬ್ರ।ವಿ।ಬ್ರ। 
ಭಗ.ವನ್‌ । ಮುದಜ್‌ 1ಯಲ.ಗು .. ಬ್ರ । ಬ್ರ । ನಿರೈ. 
ಅಜ. ನೆನ । ಪ್ಪಟ್ಟದೇ । ಇಲ್‌. ವಾ. ಟ್ರ | ಯ. ತ್ತುಂ 
ಪಿಅನ್‌. ಪಟೆ. ಪ್ರ । ದಿ.ಲ್ಲಾ. ಯಿ. | ನನ್ನ .. .. ವಿ.ವಿ.ನೇರ್‌. 
ಮ. ಕೃಳ್‌ ಮೆಯ್‌ । ತೀಣ್ಣ | ಲುಡ. ಜೈನ್‌, ಬಂ. ಬಂ । ಮ. ಅವರ್‌ 
ಚೊ.ಜ್ಸೇ,ಟ್ಟ1ಲಿ.ನ್ನಂ।ಚೆವಿ.ಕ್ಕು 


(ii) ನೇರಿಶೈವಣ್ಣಾ ಕ 


ಕಡ.ಲೇ | ಯನೈ.ಯಂ. ಯಾಂ. । ಕ.ಲ್ವಿಯಾ | ಲೆನ್ನು ೦|...ಬ್ರ.ವಿ. ಬ್ರ ಬ. 
ಅಡ.ಲೇ । ಜನೈ. ಯ. ಚೆರುಕ್ಕಾಟ್ಟೆ - ವಿಡಲೇ । 
ಮುನಿ. ಕೃರ. ಶು । ಕೈ. ಯಾನ್‌ | ಮುಗ೦ . ದು । ಮುಟಂ. ಗುಂ | 
ಪದಿ. ಕೃಡ. ಲು। ಮುಣ್ಣ | ಪ್ಹಡುಂ 
(ಇಲ್ಲಿ ಎರಡನೆಯ ಪಂಕ್ತಿಯ ಕಡೆಯಲ್ಲಿ ಸೇರಿರುವ ಗಣ. ತ್ರಿಪದಿಯ ಎರಡನೆಯ ಪಂಕ್ತಿಯ ಕಡೆಯಲ್ಲಿ ಸೇರುವ 
ಗಣದಂತೆ.) 
ಒರು. ನಾಳ್‌ | ಉಣ ವೈ | ಒಟೆ. ಯೆ. ನಾಲ್‌ | ಒಟೆ. ಯಾಯ್‌ | 
ಇರು. ನಾ. ಳೈ | ಕ್ಕೇ .ಲೆ, ನಾಲ್‌ | ಏಲಾಯ್‌ - ಒರು. ನಾ. ಳುಂ 
ಎ.ನ್ನೋ | ವಣೆ. ಯಾಯ್‌ । ಇಡುಂ. ಬೈ. ಕೂರ್‌ | ಎನ್‌. ವಯಿ. ಯ್‌ | 
ಉ.ನ್ನೋ. ಡು | ವಾ. ಟ್ಟ । ಲರಿದು 


(11) ಅಗವಾಲ್‌ ಷಾ ( - ಆಶಿರಿಯಪ್ಪಾ ): 
ತಿ.ಲ್ಲೈ | ಮೂದೂ ರಾ.ಡಿಯ! ತಿರು. ವಡಿ । (೪. ಬ್ರ) 
ಪ.ಲ್ಲು.ಯಿ|ರೆ. ಲ್ಲಾಂ। ಪಯಿ. ನನ | ನಾ.ಗಿ.॥ 
ಮಾ.ಶಜು । ಪೊ. ನ್ನೇ | ವಲಂ. ಬುರಿ | ಮು. ತ್ತೇ | 
ಕಾ. ಶಉ | ವಿರೈ. ಯೇ । ಕರುಂ. ಬೇ । ತೇ. ನೇ । 
ಅರುಂ. ಬೆಲ್‌ | ಪಾ. ವಾಯ್‌ | ಆ. ರುಯಿರ್‌ | ಮರುಂ.ದೇ । 
ಪೆರುಂ. ಗುಡಿ । ವಾ. ಣಿಗನ್‌ । ಪೆರು. ಮಡ । ಮಗ. ಳೇ ॥ 
ಅವರೋ | ವಾರಾರ್‌ | ತಾನ್‌ ವನ್‌ | ದನ್ಹೇ | 
ಅಂಜಿನೈ | ಪಾದಿರಿ | ಯಲರ್‌ನ್‌ದೆನ । 
ಚೆಂಗಣಿ | ರುಂಕುಯಿ । ಲಜಸ್ರಿಯುಂ [ಪೊಬುದೇ ॥ 


(೪) ಆಶಿರಿಯ ವಿರುತ್ತಂ : 


ಮುತ್ತಣಿ । ಕೊಂಗೈಗಳ್‌ | ಆಡ ಆಡ 
ಮೊಯ್‌ ಕುಅಲ್‌ | ವಣ್ಣಿನಂ | ಆಡ ಆಡ | 
ಚಿತ್ತಂ । ಶಿವನೊಡು೦ । ಆಡ ಆಡ | 
ಶೆಂಗಯಲ್‌ । ಕಣ್ಣನಿ | ಆಡ ಆಡ | 
ಪಿತ್ತೆಂ | ಬಿರಾನೊಡುಂ | ಆಡ ಆಡ | 
ಪಿಅವಿ | ಪಿಅರೊಡುಂ । ಆಡ ಆಡ । 
ಅತ್ತನ್‌ | ಕರುಣೈೆಯೊ । ಡಾಡ ಆಡ । 
ಆಡಪ್ಪೊನ್‌ | ಶುಣ್ಣಂ । ಇಡಿತ್ತುನಾಮೇ ॥ 
ಉಡ್ಕೆಯಾಳ್‌ ಉನ್‌ತನ್‌ । ನಡುವಿರುಕ್ಕುಂ 
ಉಡ್ಕೆಯಾಳ್‌ | ನಡುವುಳ್‌ । ನೀಯಿರುತ್ತಿ । 
ಅಡಿಯೇನ್‌ ನಡುವುಳ್‌ | ಇರುವೀರುಂ 
ಇರುಪ್ಪ | ದಾನಾ । ಲಡಿಯೇನ್‌ ಉನ್‌ . . . (೨ಪಾದ) 
ಇಮ್ಮೈಯಿಲೇ | ಪುವಿಯುಳ್ಳೋರ್‌ | ಯಾರುಂ | ಕಾಣ | 
ಏಲುಲಗು೦ । ಪೋಜೆಶೈಪ್ಪ | ವೆಮ್ಮೈ | ಯಾಳುಂ । (೧ ಪಾದ) 


(v) ಕಲಿಪ್ಪಾ : 
ನಾ.ಯಿಜು । ಕಡೈ.ಪ್ರಟ್ಟ ನ.ಮೈ.ಯುಮೋರ್‌ | ಪೊರುಳ್‌. ಪಡುತ್ತ | 


ತಾ.ಯಿಆ್‌ । ಪೆರಿ.ದುಂ । ದಯಾ.ವುಡೈ.ಯ | ತಂ.ಬೆರು.ಮಾನ್‌ । 
ಮಾ.ಯ । ಪ್ಲಿಜಿ.ಪುಜು. । ತ್ರಾಣ್ಣಾನ್‌.ಎನ್‌ | ವಲ್‌. ವಿನೈ.ಯಿನ್‌ । 
ವಾ.ಯಿಜ್‌ । ಪೊಡಿ.ಯ.ಟ್ಟಿ | ಪೂ.ವ.ಲ್ಲಿ | ಕೊ.ಯ್ಯಾಮೋ ॥ 
ಪೂಶುವದುಂ । ವೆಣ್ಣೀಜು | ಪೂಣ್ಬದುವುಂ | ಪೊಂಗರವಂ | 
ಪೇಶುವದುಂ । ತಿರುವಾಯಾಲ್‌ | ಮಣೆ ಪೋಲುಂ | ಕಾಣೇಡೀ । 
ಪೂಶುವದುಂ | ಪೇಶುವದುಂ । ಪೂಣ್ಣದುವುಂ । ಕೊಂಡೆನ್ಸೈ । 
ಈಶನವನ್‌ | ಎವ್ವುಯಿರ್ಕುಂ | ಇಯಲ್ಲಾನಾನ್‌ । ಚಾಟಲೋ ॥ 

ಕಡ್ಕೆಯವ । ನೇನೈ । ಕರುಣೈಯಿ । ನಾಲ್‌ ಕಲಂ । ದಾಣ್ಣುಕೊಂಡ | 
ವಿಡ್ಕೆಯವ | ನೇ ವಿ । ಟ್ಟಿಡುದಿ ಕಂ | ಡಾಯ್‌ ವಿಜಲ್‌ | ವೇಂಗೈಯಿನ್‌ ತೋಳ್‌ । 
ಉಡೈಯವ । ನೇ ಮನ್ನು | ಮುತ್ತರ । ಕೋಶಮಂ । ಗೈಕ್ಕರಶೇ । 
ಜಡೈಯವ । ನೇ ತಳರ್‌ನ್‌ । ದೇನೆಂಬಿ | ರಾನ್‌ ಎನ್ನೈ । ತಾಂಗಿಕ್ಕೊಳ್ಳೇ । 


(vi) ಸಾಂಗತ್ಯದಂತಿರುವ ಪದ್ಯ ಕ 
ಮುರಜದಿರ್‌ನ್‌ | ದೆಖುತರು | ಮುದುಕುನ್ನ | ಮೇವಿಯ । 
ಪರಜಮರ್‌ | ಪಡೈಯುಡೈ | ಯೀರೇ 
ಪರಜಮರ್‌ । ಪಡೈಯುಡೈ ಯೀರುಮೈ | ಪುರವುವಾರ್‌ । 
ಅರಶರ್‌ಗ | ಳುಲಗಿಲಾ | ವಾರೇ 


(vi) ಸರಳರಗಳೆಯಂತೆ ಓಡುವ ಸಾಲುಗಳು : 


ಯಾದು | ಮೂರೇ | ಯಾವರುಂ । ಕೇಳಿರ್‌ | 

ತೀದು | ನನ್ಮು೦ | ಪಿಅರ್‌ತರ | ವಾರಾ | 
ನೋದಲುಂ | ತಣಿದಲು | ಮವ | ರನ್ನ | 
ಚಾದಲುಂ | ಪುದುವ । ದನ್ಮೇೆ | ವಾಟ್ದಿ | 

ಲಿನಿದೆನ | ಮಗಿಟುನ್‌ದನ್ನು | ಮಿಲಮೇ । ಮುನಿವಿ । 
ನಿನ್ನಾ | ದೆನ್ನಲು । ಮಿಲಮೇ । ಮಿನ್ನೊಡು । 

ವಾನಂ | ತಣ್ಣುಳಿ | ತಲೈ ಇ । ಯಾನಾದು । 
ಕಲ್‌ಪೊರು | ದಿರಂಗು | ಮಲ್ಲಳ್‌ | ಪೇರ್‌ಯಾಜ್ಕು | 
ನೀರ್‌ವಟೆ | ಪುಹೂಉಂ | ಪುಣೈಪೋ | ಲಾರುಯಿರ್‌ । 
ಮುಖಿಮಟೆ | ಪ್ಹಡೂಉ । ಮೆನ್ನದು | ತಿಅವೋರ್‌ । 
ಕಾಟ್ಜಿಯಿ | ಚ್ಹೆಳಿಂದನ । ಮಾಗಲಿನ್‌ । ಮಾಟ್ಟಿಯಿಜ್‌ | 
ಪೆರಿಯೋರೈ | ವಿಯತ್ತಲು | ಮಿಲಮೇ | 

ಶಿರಿಯೋರೈ | ಯಿಗಟ್ಟ | ಲದನಿನು । ಮಿಲಮೇ 


(॥) ಉತ್ಪಾಹರಗಳೆ : 
ಅಕ್ಕರಂಗಳಕ್ಕರಂಗಳೆಜ್ಜುಮಾವದೆನ್ಗೊಲೋ 
ಇಕ್ಕುಜುಂಬೈ ನೀಕ್ಕಿಯೆನ್ನೈ ಯೀಶನಾಕ್ಯವಲ್ಲೈಯೇಲ್‌ 
ಚಕ್ಕರಂಗೊಳ್‌ ಕೈಯನೇ ಚಡಂಗರ್‌ ವಾಯಡಂಗಿಡ 
ಉಟ್ಕಿಡಂದ ವಣ್ಣಮೆ ಪುಜಂಬೊಶಿಂದು ಕಾಟ್ಬಡೇ 
ಈ ಉದಾಹರಣೆಗಳಿಂದ ಹಳಗನ್ನಡಕ್ಕೂ ತಮಿಳಿಗೂ ಇರುವ ಹತ್ತಿರ ಸಂಬಂಧವನ್ನೂ ಸಂಘದ ತಮಿಳಿನ 
ಶುದ್ಧಶೈಲಿಯನ್ನೂ ಕನ್ನಡ ಛಂದಸ್ಸಿನ ವಿಮರ್ಶೆಯಲ್ಲಿ ಮತ್ತು ವೃದ್ಧಿಯಲ್ಲಿ ತಮಿಳಿನ ಬೆಳಕು ಬೀಳಬೇಕೆನ್ನುವುದನ್ನೂ 


ಕಾಣಬಹುದು. ಇಂಗ್ಲಿಷ್‌ ಛಂದಸ್ಸಿನ ಪ್ರಭಾವವನ್ನೂ ಸಹಾಯವನ್ನೂ ಬೇರೆಕಡೆ ವಿಮರ್ಶಿಸಲಾಗುತ್ತದೆ. ಕನ್ನಡದ ಛಂದಸ್ಸಿನ 


ಬು ಎನುವ) 


ತಾಯಿಬೇರಿನ ಮೇಲೆ ಹೊಸ ಸೌಂದರ್ಯವನ್ನು ಕಸಿಮಾಡಿ ಕಟ್ಟಿ ಬೆಳಸುವವರು ಈ ವಿಮರ್ಶೆಯನ್ನು ಮುಂದುವರಿಸಬೇಕು. 


